


ಪ್ರಕಟಣೆ- 131 


ಬಿದಿರು ಮತ್ತು ಬೆತ್ತ 


ಬಸ್‌, ಕೆ, ಕಲ್ಲಾಪೃರ 
ಖಾದಿ ಹಾಗೂ ಗ್ರಾಮೋದ್ಯೋಗ. ಆಯೋಗಡ 
ಸಲಹೆಗಾರರು (ನಿವೃತ್ತ) 





1ಅದಿಡಿ 


ಕನ್ನಡ ಅಧ್ಯಯನ ವಿಧಾಗ | 
ಕೃಹಿ ವಿಶ್ವ ವಿದ್ಯಾನಿಲಯ, ಬೆಂಗಳೂರು - 56005 


ಬಿದಿರು ಮತ್ತು ಬೆತ್ತ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗಹಿಂಟೆ 
ಸಿದ್ದಗೊಂಡು, ಸಂವಹನ ಸಮಿತಿ ಪ್ರಕಾಶಿತ), ಪ್ರಥಮ ಮುದ್ದಣ 1983, 

೧ 
ಪ್ರತಿಗಳ: 1000, ಪ್ರಟಗಳು 711.90 


ಬೆಲೆ: ಸಾದಾ ಪ್ರತಿ ರೂ. 10.00 ಕ್ಯಾಲಿಕೊ ಪ್ರತಿ ರೂ. 20.00 


(ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಮುದ್ರಣ 
ಕೃ. ವಿ.ಎ. ಮುದ್ರಣಾಲಯ 
ಹೆಬ್ಬಾಳ, ಬೆಂಗಳೂರು - 560 ೧24 


ಕ 


, ಕುಲಪಶಿಗಳ ಹಾರೈಕೆ 


ಕನ್ನಡದಲ್ಲಿ ಕೃಷಿ ವಿಜ್ಞಾನ ಸಾಹಿತ್ಯದ ಎರಡನೆಯ ಘಟ್ಟದಲ್ಲಿ ನಾವಿಂದು 
ಇದ್ದೇವೆ. ಈಗಾಗಲೇ ನೂರಕ್ಕೆ ಮಿಕ್ಕಿ ಹೊತ್ತಗೆಗಳು ಪ್ರಕಟಗೊಂಡಿವೆ. ಹತ್ತಾರು 
ಎರಡನೆಯ ಮುದ್ರಣಗೊಳ್ಳುತ್ತಿವೆ. ಇದು ಈ ಗ್ರಂಥಗಳ ಉಪಯುಕ್ತತೆ ಹಾಗೂ 
ಜನಮೆಚ್ಚುಗೆಯ ದ್ಯೋತಕ. , 


ಕೃಷಿ ವಿಜ್ಞಾನಗಳು ಹಲವಾರು. ಅವುಗಳ ವ್ಯಾಪ್ತಿ ಅಪಾರ, ಅವುಗಳ 
ನಹತಿ ಹೆಚ್ಚಿನದು. ಅವುಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪಡೆದ ಜ್ಞ್ಯಾನಸಂಪತ್ತು 
ಒಂದು ಮೇರುಪರ್ವತ. ಅದರ ಪ್ರಯೋಜನ ನಾಡಿಗರಿಗೆ ಹಾಗೂ ನಾಡಿಗೆ 
ಸಂಪೂರ್ಣವಾಗಿ ಆದಾಗ, ದೇಶದಲ್ಲಿ ಪುಷ್ಟಿ-ತುಪ್ಪಿ, ಭದ್ರತೆ--ಭವ್ಯತೆ, ಸುಖ-ಶಾಂತಿ 
ಗಳು ನೆಲೆಗೊಳ್ಳುತ್ತವೆ. ಈ ದಿಶೆಯಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಕೃಷಿಯ ಸಂದೇಶ 
ಹರಡಲನಂವಾಗುವ ಪ್ರಯತ್ನಗಳು ದೇಶಸೇವೆಯ ಮಹತ್‌ ಕಾರ್ಯಗಳು, 


ಒಂದು ದಶಕದ ಹಿಂದೆ ಮೊಳೆತ ಪೈರು, ಇಂದು ಹುಲುಸಾಗಿ ಬೆ 'ದಿದೆ. ಈ 
ಕಾರ್ಯದ ಮುಖ್ಯ ಹೇತುವಾದ ಕನ್ನಡ ಮಾಧ್ಯಮ ನನಸಾಗಲು ಈ ಬೆಳೆ ಏತಕ್ಕೂ 
ಸಾಲದು. ವಿಜ್ಞಾನದ ಒಂದೊಂದು ಪ್ರಕಾರಗಳಲ್ಲಿ ನೂರು ನೂರು ಪುಸ್ತಕಗಳು 
ಪ್ರಕಟವಾಗಬೇಕು. ಆ ದಿನದ ಮೇಲೆ ಕಣ್ಣಿಟ್ಟು ಸಂಬಂಧಿಸಿದವರೆಲರೂ ಉತ್ಸಾಹ 
ದಿಂದ ಕಾರ್ಯ ಮುಂದುವರಿಸಬೇಕೆಂದು ನನ್ನ ಕಳಕಳಿಯ ಹಾರೈಕೆ. 


ಈಗ ಪ್ರಕಟವಾಗುತ್ತಿರುವ ಬಿದಿರು ಮತ್ತು ಬೆತ್ತ ಈ ದಿಶೆಯಲ್ಲಿಯ 
ಮತ್ತೊಂದು ಹೆಜ್ಜೆ: ಇದರೆ ಉಪಯೋಗವನ್ನು ಸಂಬಂಧಪಟ್ಟವರೆಲ್ಲ ಮಾಡಿಕೊಳ್ಳ 
ಬೇಕು. 


ಗಾಂಧಿ ಕೃಷಿ ವಿಜ್ಞಾನ ಕೇ:ದ್ರ ನಾ. ಗು. ಪೇರೂರ 
ಕೃಷಿ ವಿಶ್ವವಿದ್ಯಾನಿಲಯ | , ಕುಲಪತಿಗಳು 


ಸಂಪಾದಕರ ಮಾತು 


ಬಿದಿರು ಮತ್ತು ಬೆತ್ತ ಅರಣ್ಯದ ಮುಖ್ಯ ವೃಕ್ಷಗಳೆಂ ಹಾಗೂ ಉತ್ಪಾದನೆಗಳ. 
ಇವು ಹಲವಾರು ಗೃಹ ಕೈಗಾರಿಕೆಗಳ ಕಚ್ಚಾವಸ್ತುಗಳಾಗಿವೆ. ಬಿದಿರು, ಕಾಗದದ 
ಕೈಗಾರಿಕೆಯಲ್ಲಿ ಮುಖ್ಯ ಕಚ್ಚಾವಸ್ತು. ಇಂಥ ವಣಖ್ಯ ಸಸ್ಯಗಳ ಉಪಯುಕ್ತತೆ, 
ಕೈಗಾರಿಕೆಗಳನ್ನು ಕುರಿತು ಕನ್ನಡದಲ್ಲಿ ಪುಸ್ತಕಗಳಿಲ್ಲ. ಇದರಲ್ಲಿ ಬಿದಿರು ಮತ್ತೂ 
ಜತ ಶ್ರಗಳನ್ನು ಕುರಿತು ಸಾಮಾನ್ಯ ಮಾಹಿತಿ, ಅವುಗಳಿಂದ ತಯಾರಾಗಂವ ವಸ್ತು ವಂತ್ತು 
ಕೈಗಾರಿಕೆಗಳ ವಿವರಗಳಿವೆ. ' 


ಹಸ್ತಪ್ರತಿ ಸಂಪಾದನೆ ಕಾರ್ಯದಲ್ಲಿ ಸಹಕರಿಸಿ, ಅಚ್ಚಿಗೆ ಸಿದ್ಧಪಡಿಸಿದವರಂ 
ವಿಭಾಗದ ಸಂಶೋಧನಾ ಸಹಾಯಕರಾದ ಶ್ರೀಮತಿ ಸಿ. ಕೆ. ಕುಮುದಿನಿ ಅವರು. 
ತಾಂತ್ರಿಕ ಪರಿಶೀಲನೆ ಕಾರ್ಯವನ್ನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಫಾರ್ಮ್‌ ಅರಣ್ಯ 
ಶಾಸ್ತ್ರ ವಿಭಾಗದ (ಈಗ ನಿವೃತ್ತ ಮುಖ್ಯಸ್ಥ ಸ್ಮರಾಗಿದ್ದ ಶ್ರೀ ಬಿ.ಕೆ.ಸಿ. ರಾಜನ್‌ ಅವರ 
ನೆರವೇರಿಸಿಕೊಟ್ಟಿದ್ದಾರೆ. ಕೃಷಿ ವಿಶ್ವ ವಿದ್ಯಾನಿಲಯದಲ್ಲಿ ಫಾರ್ಮ್‌ ಅರಣ್ಯಶಾಸ್ತ್ರ 
ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ। ವಿ. ಭಾಸ್ಕರ್‌ ಅವರು ಸಹ ಸಲಹೆಗಳನ್ನು 
ನೀಡಿ ತಿದ್ದುಪಡಿಯಲ್ಲಿ ನೆರವಾಗಿದ್ದಾರೆ, ಒಳ ಹಾಗೂ ಮುಖಪುಟದ ವಿನ್ಮಾಸ 
ಗಳನ್ನು ವಿಭಾಗದ ಕಲಾವಿದರಾದ ಶ್ರೀ ಕೆ. ವಿದ್ಯಾಧರಖೂ ಅವರಂ ಬರೆದಿದ್ದಾರೆ. 
ಈ ಹೊತ್ತಗೆಯ ಸ್ವಚ್ಛಪ್ರತಿ ತಯಾರಿಸಿದವರು ಹಾಗೂ ಕರಡೋದಿದವರು ಕ್ರ; ಮವಾಗಿ 
ಕನ್ನಡ ಅಧ್ಯಯನ ವಿಭಾಗದ ಕನ್ನಡ ಬೆರಳಚ್ಚುಗಾರರಾದ ಶ್ರೀ ಎಲ್‌. ಆರ್‌. ದೊಡ್ಡ 
ರಂಗಯ್ಯ ಹಾಗೂ ಕರಡೋದುಗಾರ ಶ್ರೀ ಎಂ. ರಮೇಶ್‌. ಇವರಿಗೆಲ್ಲ ನಮ್ಮ 
ಕೃತಜ್ಞತೆಗಳು. 


ಈ ಪುಸ್ತಕವು ಎಲ್ಲ ಅರಣ್ಯಶಾಸ್ತ್ರ ವಿದ್ಯಾರ್ಥಿ ಹಾಗೂ ರಾಜ್ಯಸರ್ಕಾರಡ 
ಇಲಾಖೆಯ ಅಧಿಕಾರಿಗಳು ಮತ್ತು ಆಸಕ್ತ ಸಾಮಾನ್ಮರಿಗೆಲ್ಲ ಪ್ರಯೋಜನಕಾರಿಯಾಗ 
ಬಲ್ಲದೆಂದು ಆಶಿಸಲಾಗಿದೆ. 


ಕನ್ನಡ ಅಧ್ಯಯನ ವಿಭಾಗ ವೀ. ಚ. ಹಿತ್ತಲಮನಿ 
ಕೃಷಿ ವಿಶ್ವವಿದ್ಯಾನಿಲಯ ಕನ್ನೆಡ ಪ್ರಾಧ್ಯಾಪಕರು 
ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ 


ಬೆಂಗಳೊರು-560 065 . ಕನ್ನಡ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳು 


ಲೇಖಕರ ಮಾತು 


ಪ್ರಪಂಚದಲ್ಲಿ 500ಕ್ಕೂ ಹೆಚ್ಚು ಬಿದಿರು ಪ್ರಭೇದಗಳು ಕಂಡುಬರುತ್ತವೆ. 
ಜಾತಿಗಳು 30ರಷ್ಟು. ಇವುಗಳಲ್ಲಿ 136ರಷ್ಟು ಪ್ರಭೇದಗಳು ನಮ್ಮ ದೇಶದಲ್ಲಿದ್ದು, 
ಅರ್ಧಕ್ಕಿಂತಲೂ ಹೆಚ್ಚಿನವು ಇನ್ನೆಲ್ಲಿಯೂ ಕಾಣಿಸುವುದಿಲ್ಲ. ಇದರಿಂದ ಬಿದಿರು ನಮ್ಮ 
ಅಡವಿಗಳಷ್ಟೇ ಹಳೆಯವಾಗಿರುತ್ತವೆಂದಂ ಊಹಿಸಬಹುದಾಗಿದೆ. ಕೆಲವರು ಭಾರತವೇ 
ಬಿದಿರಿನ ತವರು ಮನೆಯೆಂದು ಅಭಿಪ್ರಾಯಪಡುತ್ತಾರೆ. 


ಶ್ರೀ ಕೃಷ್ಣನ ಕೊಳಲು ಬಿದಿರಿನದು. ಆದ್ದರಿಂದಲೇ ಅದಕ್ಕೆ ವೇಣು (ಬಿದಿರು) 
ಎಂಬ ಹೆಸರು ಬಂದಿದೆ. ಅದಕ್ಕೂ ಬಹು ಮುಂಚಿನಿಂದಲೂ ಬಿದಿರಿನ ಮೆಳೆಗಳಂ 
ಹಳ್ಳಿಗಳ ಹೊರವಲಯಗಳಲ್ಲಿ ಇರುತ್ತಿದ್ದ ವಿಚಾರ ಮಹಾಭಾಗವತದ ಪ್ರಸ್ತಾವನೆ 
ಯಲ್ಲಿ ಕಂಡುಬರುತ್ತದೆ. ಬೌದ್ಧ ಸನ್ಯಾಸಿಗಳು ಬೌದ್ಧಧರ್ಮ ಪ್ರಚಾರಕ್ಕಾಗಿ ಜಪಾನಿಗೆ 
ಹೋದಾಗ ಬಿದಿರಿನ ಬೀಜಗಳನ್ನೂ ಶವ್ಮೂ ಸಂಗಡ ತೆಗೆದುಕೊಂಡುಹೋಗಿ ಅಲ್ಲಿ 
ಅವುಗಳನ್ನು ಬಿತ್ತಿ ಬೆಳೆಸಿದರೆಂದು ಇತಿಹಾಸವು ಹೇಳುತ್ತದೆ. ಅಷ್ಟು ದೂರದ ದೇಶಕ್ಕೆ 
ಇಷ್ಟು ಸಣ್ಣ ವಸ್ತುವನ್ನು ಒಯ್ದ ರೆಂದಮೇಲೆ ಬಿದಿರು ಆ ಕಾಲದಲ್ಲಿ ಜನಜೀವನದಲ್ಲಿ 
ಎಷ್ಟರಮಟ್ಟಿಗೆ ಹಾಸುಹೊಕ್ಕಾಗಿತ್ತೆಂದು ತಿಳಿಯುತ್ತದೆ. ಸಿರಿವಂತರು ಬಿದಿರಿನ 
ವನಗಳನ್ನೇ ಬೆಳೆಸುತ್ತಿದ್ದರು. ಅವು ಯಜ್ಟಿವನ, ವೇಣುವನಗಳೆಂದು ಹೆಸರು 
ಗೊಂಡಿದ್ದವು. 


ಜಸ್ಟಿನಿಯನ್‌ ರಾಜನ ಗಂಪ್ರಜಾರರು ಧರ್ಮೋಪದೇಶಕರ ವೇಷದಿಂದ ಚೀನ 
ದೇಶಕ್ಕೆ ಹೋಗಿ ಅಲ್ಲಿ ರೇಷ್ಮೆ ಹುಳಂಗಳ ಸಾಕಣೆಯನ್ನು ಗೌಪ್ಯವಾಗಿ ಕಲಿತು, 
ಆ ಹುಳುಗಳ ತತ್ತಿಗಳೆನ್ನು ಬಿದಿರಿನಿಂದ ತಯಾರಿಸಿದ ಕೈಗೋಲುಗಳ ಪೊಳ್ಳುಗಳಲ್ಲಿ 
ತುಂಬಿಕೊಂಡು ತಂದು ಪಾಶ್ಚಾತ್ಮ ದೇಶಗಳಲ್ಲಿ ರೇಷ್ಮೆ ವ್ಯವಸಾಯವನ್ನು ಪ್ರಚಾರದಲ್ಲಿ 
ತಂದರೆಂಬ ದಂತಕಥೆಯಿಂದೆ. - 


ಬಿದಿರು ಅಥವಾ ಬಿದಿರು ಕೈಗಾರಿಕೆಗಳನ್ನು ಕುರಿತು ಅಧ್ಯಯನವನ್ನು ಮೊದಲಿಗೆ 
ಕೈಗೊಂಡವನು ವ್ಮಾನ್‌ರೀಡಾ. ಈತನು ಹಾಲೆಂಡ್‌ ದೇಶದ ವಿಜ್ಞಾನಿ, ಈತ 
ಹಾರ್ಟಸ್‌ ಮಲಬಾರಿಕಂ (ಮಲಬಾರಿನ ಸಸ್ಕಾದಿಗಳು) ಪುಸ್ತಕದಲ್ಲಿ 2 ಜಾತಿಯ 
ಬಿದಿರುಗಳನ್ನು ಕುರಿತು ಸವಿಸ್ತಾರವಾದ ವರ್ಣನೆಯನ್ನು ಮಾಡಿದ್ದಾನೆ. ಅನಂತರದ 
ವಿಜ್ಞಾನಿಗಳು ಆ ಬಿದಿರುಗಳಿಗೆ ಆಕ್ಸಾಂಡ್ರಾ ರೀಡೆ ಮತ್ತು ಬಾಂಬೂಸಾ' ಆರುಂಡಿ' 
ನೇರಿಯಾ ಎಂದಂ ನಾಮಕರಣಮಾಡಿದ್ದಾರೆ. ಆದಾಗಿ ಕೆಲವು ವರ್ಷಗಳಲ್ಲಿ 


. ಬೆಂಥಾಮ್‌ಹೂಕರ್‌ 22 ಪ್ರಭೇದಗಳನ್ನು ಕಂರಿತಂ ಅಭ್ಯಸಿಸಿ ತಾನೇ ಬರೆದ `ಜಿನೆರಾ 
ಪ್ಲಾಂಟಾರಂ (ಸಸ್ಕಾದಿಗಳ ಜಾತಿಗಳು) ಪುಸ್ತಕದಲ್ಲಿ ಆ ಬಿದಿರುಗಳ ವಿವರವಾದ 
ವರ್ಣನೆ ಮಾಡಿದ್ದಾನೆ. ಇವುಗಳಲ್ಲಿಯ 14 ಜಾತಿಯ ಬಿದಿರುಗಳು ನಮ್ಮ ದೇಶದವು. 
ಅನಂತರ, 1896ರಲ್ಲಿ ಗೆಂಬಲ್‌ ಇನ್ನೂ ಕೆಲವು ಜಾತಿಗಳನ್ನು ಕುರಿತು ಅಧ್ಯಯನವನ್ನು 
ಕೈಗೊಂಡನು. ಎನಾಲ್ಡ್‌ ಆಫ್‌ ರಾಯಲ್‌ ಬೊಟಾನಿಕಲ್‌ ಗಾರ್ಡನ್ಸ್‌ ಗ್ರಂಥ 
ಮಾಲೆಯ 8ನೆಯ ಪ್ರಕಟಣೆಯಲ್ಲಿ ಬಾಂಬೂಸ್‌ ಆಫ" ಇಂಡಿಯಾ (ಭಾರತದ 
ಬಿದಿರುಗಳು)ದಲ್ಲಿ ಅಲ್ಲಿಯವರೆಗೆ ಕಂಡುಹಿಡಿಯಲ್ಪಟ್ಟ ಎಲ್ಲ ಬಿದಿರುಗಳ ಜಾತಿಗಳನ್ನೇ 

ವರಿಸಿರುತ್ತಾನೆ. ಅದಾದಬಳಿಕ ಎಂಗ್ಲರ್‌ ಮತ್ತು ಪ್ರಾಂಟ್‌, ಈ ಇಬ್ಬರು 
ಜರ್ಮನಿಯ ವಿಜ್ಞಾನಿಗಳು ಡೈನೆಚುಲಿಚನ್‌ ಪ್ಲಾಂರೂೂಸ ಫೆಮಿಲೀ ಪುಸ್ತಕದಲ್ಲಿ 
ಬಿದಿರಿನ 23 ಜಾತಿಗಳನ್ನು ವರ್ಣಿಸಿದ್ದಾರೆ. 


ಬಿದಿರು, ಕಾಗದದ ಕೈಗಾರಿಕೆಗೆ ತಕ್ಕ ಕಚ್ಚಾ ಸರಕೆಂಬ ಸಂಶೋಧನೆಯಾಗುವತನಕ 
ಅದರತ್ತ ಯಾರೂ ಲಕ್ಷ್ಯಹಾಕಿದ್ದು ಕಂಡುಬರುವುದಿಲ್ಲ. 1935ರಿಂದ ಈಚೆಗೆ 
ಬಿದಿರು, ಕಾಗದ ಹಾಗೂ ರೇಯಾನ್‌ಗಳ ನಡುವೆ ನಿಕಟವಾದ ಬಾಂಧವ್ಯ ಉಂಟಾ 
ಯಿತು. ಬಿದಿರುಗಳನ್ನು ಕುರಿತು ಅನೇಕ ಸಂಸ್ಥೆಗಳಲ್ಲಿ ಸಂಶೋಧನೆಗಳನ್ನು ಕೈ ಕೈಗೊಳ್ಳ 
ಲಾಯಿತು; ಆದರೆ, ಅವೆಲ್ಲವೂ ಕಾಗದ ಮತ್ತು ರೇಯಾನ್‌ ಕೈಗಾರಿಕೆಗಳ ಹಿತದೃಷ್ಟಿ 
ಯಿಂದ. ಈ ದಿಸೆಯಲ್ಲಿ ಡೆಹರಾಡೂನಿನ ಫಾರೆಸ್ಟ್‌ ರೀಸರ್ಚ್‌ ಇನ್ಸ್ಟಿಟ್ಕೂಟ್‌ ಬಹು 
ಮುಂದಾಗಿರುತ್ತದೆ; ಆದರೆ ಆ ಸಂಸ್ಥೆಗಳ ಪ್ರಕಟಣೆಗಳು ಹಸ್ತಪ್ರತಿಗಳ ರೂಪದಲ್ಲಿವೆ. 
ಬಿದಿರುಗಳನ್ನು ಕುರಿತು ಬರೆಯಲಾದ ಅತ್ಯಂತ ಒಳ್ಳೆಯ ಉಪಯುಕ್ತ ಪುಸ್ತಕಗಳು 
ಜಪಾನೀ ಭಾಷೆಯಲ್ಲಿವೆ. ' 


ಭಾರತ ಭವಿಷ್ಯವು ಬಹುಮಟ್ಟಿಗೆ ಗೃಹಕ್ಕೆ ೈಗಾರಿಕೆಗಳನ್ನು ಅವಲಂಬಿಸಿರು 
ತ್ತದೆಂಬುದನ್ನು ಮನಗಂಡು, ನಮ್ಮ ಸರಕಾರವು ಅವುಗಳ ಅಭಿವೃದ್ಧಿಗಾಗಿ ವಿಶೇಷ 
ಲಕ್ಷ್ಮವಹಿಸಿದೆ.. ಅಂಥ ಗೃಹ ಕೈಗಾರಿಕೆಗಳು ಅತ್ಯಂತೆ ಮಹತ್ವದವುಗಳೆಂದು 
ತೀರ್ಮಾನಿಸಲಾಗಿದ್ದು, ಅವುಗಳಲ್ಲಿ ಬಿದಿರಿನ ಕೈಗುರಿಕೆಯೂ ಒಂದಾಗಿದೆ. ಇದು 
ಖಾದೀ ಗ್ರಾಮೋದ್ಯೋಗೆ ಆಯೋಗದ ಕಕ್ಷೆಯಲ್ಲಿರುವ ಕೈಗಾರಿಕೆ. 


ಎಸ್‌. ಕೆ. ಕಲ್ಲಾಪುರ 
ಖಾದಿ ಹಾಗೂ ಗ್ರಾಮೋದ್ಕೋಗ 
ಆಯೋಗದ ಸಲಹೆಗಾರರು(ನಿವೃತ್ತ) 


ಅಧ್ಯಾಯ 1 


ಅಧ್ಯಾಯ 1 


ಫರಿಫಿಡಿ 


ಕುಲಪತಿಗಳ ಹಾರೈಕೆ 
ಸಂಪಾದಕರ ಮಾತು 
ಲೇಖಕರ ಮಾತು 
ಪರಿವಿಡಿ 


ಕ್ರಿ 
ಭಾಗ 1 ಬಿದಿರು 
ಸಾಮಾನ್ಯ ವಿವರಣೆ 


ಬಿದಿರು ವಸ್ತುಗಳು 
ಕ ೈಗಾರಿಕೆ 


“ಭಾಗ 2 -- ಬೆತ್ತ 
ಸಾಮಾನ್ಯ ವಿವರಣೆ 


ಬೆತ್ತದ ವಸ್ತುಗಳು 


ಪಾರಿಭಾಷಿಕ ಶಬ್ದ ಕೋಶ 
ಆಧಾರ ಗ್ರಂಥಗಳು 


iii 


vii 


ix 


18 
36 


67 
74 


83 
84 


ಭಾಗ 1- ಬಿದಿರು 


ಅಧ್ಯಾಯ ! 
ಸಾಮಾನ್ಯ ನಿನರಣೆ 


ಬಿದಿರು ಹುಲ್ಲುಜಾತಿಯ ಸಸ್ಯವಾಗಿದ್ದು ಬಾಂಬೂಸೇ ಕುಟುಂಬಕ್ಕೆ ಸೇರಿದೆ. 
ಇದು ಬಹು ಎತ್ತರವಾಗಿ ಬೆಳೆಯುತ್ತದೆ. ಇದರ ಕಾಂಡ ಗಿಡಮರಗಳ ಕಾಂಡಗಳಂತೆ 
ಬಿರುಸಾಗಿರುತ್ತದೆ. ಬಿದಿರುಗಳು ಹಿಂಡು ಹಿಂಡಾಗಿ ಬೆಳೆಯುತ್ತವೆ: ಕೆಲವು ಜಾತಿಗಳು 
40 ಮೀ. ಎತ್ತರ ಬೆಳೆಯುತ್ತವೆ. ಇವುಗಳ ಗಾತ್ರ (ವ್ಯಾಸ) ತೀರ ಹೆಚ್ಚೆಂದರೆ 
25 ಸೆ.ಮೀ. ಬಹುಮಟ್ಟಿನವು ಪೊಳ್ಳಾಗಿರುತ್ತವೆ. ಹುಲ್ಲಂಸಸ್ಕಗಳಲ್ಲಿನಂತೆ ಬಿದಿರಿನ 
ಉದ್ದಕ್ಕೂ ಹೆಚ್ಚು ಕಡಮ ಅಂತರಗಳಲ್ಲಿ ಗಂಟುಗಳಿರುತ್ತವೆ. ಗಂಟಂಗಳಿರುವಲ್ಲಿ 
ಪೊಳ್ಳು ಒಂದು ತರದ ಪೊರೆಯಿಂದ ಮುಚ್ಚಿರುತ್ತದೆ; ಅಷ್ಟು ಭಾಗವು ಮಾತ್ರ 
ಅಖಂಡವಾಗಿರಂತ್ತದೆ. ಅಲ್ಲಿಯೇ ಟೊಂಗೆಗಳು ಒಡೆಯುತ್ತವೆ. ಕೆಲವು ಜಾತಿಗಳಲ್ಲಿ 
ಟೊಂಗೆಗಳು ಮುಳ್ಳುಗಳಿಂದ ತುಂಬಿರುತ್ತವೆ. ಎಲೆಗಳು ತೀರ ತೆಳ್ಳಗೆ, ಸಣ್ಣಗಿರುತ್ತವೆ. 
ಬಿದಿರಿನ ಮೆಳೆಗಳೆಲ್ಲ ಕೂಡಿಕೊಂಡ ಬುಡ ಒಂದು ದೊಡ್ಡ ಜೊಡ್ಡೆಯಂತೆ ಕಾಣಿಸ 
ತ್ತದೆ. ಅದಕ್ಕೆ "ಗಡ್ಡೆ' ಎನ್ನುವುದು ವಾಡಿಕೆ. 


ಬಿದಿರುಗಳು ಹೂಬಿಡುತ್ತವೆ. ಕೆಲವು ಜಾತಿಯವು ವರ್ಷವೆಲ್ಲ ಹೂಬಿಡುತ್ತವೆ; 
ಹಲವು ಬೇರೆ ಬೇರೆ ಅವಧಿಗಳಲ್ಲಿ ಮಾತ್ರ ಹೂಬಿಡುತ್ತವೆ. ಮೂವತ್ತು, ನಾಲ್ವತ್ತು 
ಹಾಗೂ ಅರವತ್ತು ವರ್ಷಗಳಿಗೊವ್ಮೊ ಹೂಬಿಡುವಂಥವೂ ಇವೆ. ಬಿದಿರು ಹೂವುಗಳು 
ಸಾಮಾನ್ಯ ಹುಲ್ಲುಗಳ ಹೂವುಗಳಿಗಿಂತ ಭಿನ್ನವಾಗಿರುತ್ತವೆ. ವಾರ್ಷಿಕ ಸಸ್ಯಗಳೂ 
ಹೂಬಿಟ್ಟನಂತರ ಸಾಯುವುದಿಲ್ಲ. ಬಹಂವಾರ್ಷಿಕ ಸಸ್ಯಗಳು ಹೂಬಿಟ್ಟನಂತರ ಸತ್ತು 
ಹೋಗುತ್ತವೆ. ' ಸಹ್ಯಾದ್ರಿ ಪರ್ವತಾವಳಿಗಳಲ್ಲಿ ವಿಪುಲವಾಗಿ ಬೆಳೆಯುತ್ತಿರುವ 
ಹೆಬ್ಬಿದಿರು(ಡವಿಗೆ ಹಾಗೂ ಸಿದ್ದೆಗಳ)ಗಳಂ ಅತ್ಯಂತ" ಎತ್ತರವಾಗಿ ಬೆಳೆಯುತ್ತವೆ. 
ಇವು 32 ವರ್ಷಗಳಿಗೊಮ್ಮೆ ಹೂಬಿಟ್ಟು ಕೂಡಲೇ. ಸಾಯುತ್ತವೆ. 

" ಆರುಡಿನೇರಿಯ ವೈಟಿಯಾನಾ(Arundinazia 19811878), 'ಬಾಂಬೂಸಾ ಲಿನೆಸ್ಟಾ 
(285/00೩೩ 11೧6502) ಮತ್ತು ಆಕ್ಲಾಂಡ್ರಾ ರೀಡಿ (Ochlandra 366611) ಪ್ರತಿವರ್ಷ 
ಹೂಬಿಡುತ್ತವೆ. ಇವು ಬೇಳೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಅವಧಿಗಳಲ್ಲಿ ಹೂ 
`` ಬಿಡುತ್ತವೆ. ' ಉದಾಹರಣೆಗೆ, ಮೇದಾರಗಳ; ಇದು ಉತ್ತರ ಪ್ರದೇಶದಲ್ಲಿ 4) ವರ್ಷ 
ಹಾಗೂ ಮಧ್ಯ ಪ್ರದೇಶದಲ್ಲಿ '21 ವರ್ಷ ತೆಗೆದಂಕೊಳ್ಳುತ್ತದೆ; ಉಲಿದೆಡೆಗಳಲ್ಲಿ' '30 
ರಿಂಡ 70 ವರ್ಷಗಳು ತೆಗೆದುಕೊಳ್ಳುತ್ತ ದೆ. ಬಾಂಬೂಸೇ : 'ಜೌತಿಯವು. 30° ರಂದ 
66ವರ್ಷಗಳಲ್ಲಿ ಹೂಜಡುತ್ತವೆ. '.' 1೬ 6 


2 ಬಿದಿರು ಮತ್ತು ಬೆತ್ತ 


ಬಹುವಾರ್ಷಿಕ ಬಿದಿರುಗಳ ಅಡವಿಗಳಂ ಏಕಕಾಲಕ್ಕೆ ಹೂಬಿಡುತ್ತವೆ. ಕೆಲವೆಡೆ 
ಗಳಲ್ಲಿ ಅಡವಿಗಳ ಒಂದು ಬದಿಯು ಹೂಬಿಡಲು ಪ್ರಾರಂಭಿಸಿ: ಕ್ರಮೇಣ 2-3 ವರ್ಷ 
ಗಳಲ್ಲಿ ಹೂಬಿಟ್ಟು ಇಡೀ ಅಡವಿ ನಾಶವಾಗುತ್ತದೆ. : ಅಪರೂಪವಾಗಿ ಕೆಲವು ಅಡವಿ 
ಗಳಲ್ಲಿ ಬಿದಿರು ಮೆಳೆಗಳು ಏಕಕಾಲಕ್ಕೆ ಹೂಬಿಡುವುದಿಲ್ಲ: ` ಕೆಲವು ಮೆಳೆಗಳು ಹೂಬಿಡು 
ತ್ತವೆ, ಕೆಲವು ಹೂಬಿಡುವುದಿಲ್ಲ. ಇಂಥಲ್ಲಿ ಹೂಬಿಟ್ಟ ಮೆಳೆಗಳು ಸಾಯುತ್ತವೆಂದು 
ಹೇಳಲಾಗುವುದಿಲ್ಲ. ಬಿದಿರುಗಳ ಹೂಬಿಡುವಿಕೆ ಮತ್ತು ಬರಗಾಲಗಳಿಗೆ ಯಾವುದೋ . 
ಸಂಬಂಧವಿರುವಂತೆ ತಿಳಿದುಬರುತ್ತದೆ. ಇದರ ಕಾರಣ ಇನ್ನೂ ಸ್ಪಷ್ಟವಾಗಿ ತಿಳಿದಂ 
ಬಂದಿಲ್ಲ. ಸಾಮಾನ್ಯವಾಗಿ ಹೂಬಿಡುವ ಹಿಂದಿನ ವರ್ಷ ನೈಸರ್ಗಿಕ ಕಾರಣಗಳಿಂದ 
ಹೊಸ ಬಿದಿರುಗಳಂ ಹುಟ್ಟಿಬರುವುದಿಲ್ಲ. ಬಿದಿರುಗಳಲ್ಲಿ ಮೇದಾರಗಳಗಳನ್ನು ಕುರಿತು 
ಹೆಚ್ಚಿನ ಅಧ್ಯಯನ ನಡೆಸಲಾಗಿದೆ. ಇವುಗಳಲ್ಲಿ ಹೂಬಿಡುವ ಪ್ರಾಯವೂ ಏಕಪ್ರಕಾರ 
ವಾಗಿ ಇರುವುದಿಲ್ಲ. ಇತರ ಸಸ್ಯಗಳಲ್ಲಿ ಹೂಬಿಡುವ ಕಾಲಾವಧಿ(ವರ್ಷಗಳಲ್ಲಿ) ಈ 
ಕೆಳಗಿನಂತೆ ಇರುತ್ತದೆ : 


ಆಕ್ಲಾಂಡ್ರ ಟ್ರಾವಣಕೋರಿಕ (Ochlandra (೩೪೩೧೦೦೯1೦೩ Beth 
ex Gomb.) 7 


ಕಿಮಾನೊ ಬಾಂಬೂಹಾ ಫಾಲ್ಕಾಟಾ (Chimono bambusa falcata 
Nakai.) 28-30 


ಆರುಂಡಿನೇರಿಯ ಸ್ಪಾತಿಫ್ಲೋರ (Arundinaria spathiflora Trin.) 16-87 
ಆರುಂಡಿನೇರಿಯ ಘಾಲ್ಮಾಟ (Arundinaria falcata Nakai.) 30 
ಆರುಂಡಿನೇರಿಯ ರೇಸಿಮೋಸಾ (Arundinaria recemosa Roxb.) 30 
ಡೆಂಡ್ರೊಕೆಲಮಸ್‌ ಸ್ಟ್ರಿಕ್ಟಸ್‌ (Dendrocalamus strictus Nees.) 30-70 


ಡೆಂಡ್ರೊಕೆಲಮಸ್‌ ಹ್ಯಾಮಿಲ್ಫೋನಿ (Dendrocalamus hamiltonii 
Nees.) 30-40 
ಬಾಂಬೂಸಾ ಟುಲ್ಡಾ (Bambmsa tulda Roxb.) 30-60 
ಬಾಂಬೂಸಾ ಪಾಲಿಮಾರ್ಥ (ambusa polymarpba Munro.) 55-60 
ಮೆಲೊಕಾನಾ ಬಾಂಬೂಸಾಯ್ಡಿ ಸ್‌ (Melocanna bambusoides 
Trin.) 45 
ಷೈಜೊಸ್ಟಾಖಿಯಂ ರೋಗರ್ಸೈ (Schizostachium rogersii 
Brandis.) 30-40 
6 
ಬಿದಿರುಗಳಂ ಬಹಂವೇಗವಾಗಿ ಬೆಳೆಯುವ ಸಸ್ಮಗಳಂ. ಮಳೆಗಾಲದ ಒಂದು, 
ತಿಂಗಳ ಅವಧಿಯಲ್ಲಿ ಪೃತಿದಿನಕ್ಕೆ 45-50 ಸವೀ. ಉದ್ದವಾಗಿ ಬೆಳೆಯುವ 
ಪ್ರಭೇದಗಳೂ ಇರುತ್ತವೆ. ಬಿದಿರುಗಳೆಲ್ಲಿ ಸುಮಾರು 30 ಜಾತಿಗಳಿದ್ದು, ಪ್ರಭೇದ 
ಗಳೂ ಸಂಮಾರು 550 ರಷ್ಟಿವೆ. ' ಕಾಂಡಗಳು ಬುಡದೊಳಗಿನ ಗಡ್ಡೆಯಿಂದದ ಏಳುತ್ತವೆ. 


ಸಾಮಾನ್ಯ ವಿಎರಣೆ 3 


ಅನೇಕವು ಒಂದೇ ಗಡ್ಡೆಯಿಂದ ಏಳಂವುದರಿಂದ ಅವು ಹಿಂಡಂಗಳಾಗಿ ಬೆಳೆಯುತ್ತವೆ. 
ಅಪರೂಪವಾಗಿ ಗಡ್ಡೆಗಳು ಒಂದೇ ಸ್ಥಳದಲ್ಲಿ ಇರುವುದರ ಬದಲು ಹರಡುತ್ತ 
ಹೋಗುತ್ತವೆ. ಆಗ ಅವು ಹಿಂಡುಗಳಾಗಿ ಬೆಳೆಯಬವುದಿಲ್ಲ; 30-40 ಸೆ.ಮೀ. 
ಅಂತರಗಳಲ್ಲಿ ಎದ್ದು ಬೆಳೆಯುತ್ತವೆ. ಸಾಮಾನ್ಯವಾಗಿ ಬಿದಿರುಗಳ ಕಾಂಡಗಳು 
ದುಂಡಗೆ, ನುಣಪಾಗಿ ಇರುತ್ತವೆ. ಕೆಲವು ಬಿದಿರಂಗಳಲ್ಲಿ ಗಂಟಂಗಳಿರುವ ಭಾಗ 
ದುಂಡಗಿರುವುದರ ಬದಲು ಚೌಕಾಗಿರುತ್ತವೆ ; ಉಳಿದ ಕಡೆಗಳಲ್ಲಿ ಪೊಳ್ಳಾಗಿರುತ್ತವೆ. 
ಅತಿ ಸ್ವಲ್ಪ ಪ್ರಭೇದಗಳವು ಅಖಂಡವಾಗಿರುತ್ತವೆ. 


ಬಿದಿರಂಗಳ ಹೊರಮೈ, ತುಂಬ ನಾರುಗಳಿಂದ ಕೂಡಿರುತ್ತದೆ. ನಿಸರ್ಗದಲ್ಲಿ 
ಅವು ರೂಪುಗೊಂಡಿರುವ ಮತ್ತು ಹೊಂದಿಕೊಂಡು ಹರವಿರುವ ರೀತಿಗಳು, ಅವುಗಳಿಗೆ 
ವಿಶೇಷವಾದ ಶಕ್ತಿಯನ್ನು ಕೊಡುತ್ತವೆ. ಅವುಗಳ ಗಾತ್ರ, ತೊಗಟೆ ವಂತ್ರು ಸಿಲಿಕಾ. 
(ಉಸಂಬು)ದ ಅಂಶಗಳ ಮೂಲಕ ಅವು ಬಿರಂಸಾಗಿರುತ್ತವೆ. 


ಕಾಂಡಗಳು ನೀಟಾಗಿ ಬೆಳೆಯುವ ಬಿದಿರುಗಳು ಹೆಚ್ಚಾಗಿ ಉಷ್ಣವಲಯದಲ್ಲಿ 
ಕಂಡುಬರಂತ್ತವೆ. 550 ಪ್ರಭೇದಗಳಲ್ಲಿ ಸಂಮಾರು 320 ಏಷ್ಕಾ ಖಂಡದಲ್ಲಿಯೂ 
179 ಅಮೇರಿಕೆಯಲ್ಲಿಯೂ ಕಂಡಂಬರಂತ್ತವೆ. ಭಾರತದಲ್ಲಿ 136, ಬರ್ಮಾ ದೇಶದಲ್ಲಿ 
39, ಮಲಯಾದಲ್ಲಿ 29, ಜಪಾನ್‌ನಲ್ಲಿ 30, ಫಿಲಿಪೈನ್ಸ್‌ ನಡುಗಡ್ಡೆಗಳಲ್ಲಿ 30 
ಪ್ರಭೇದಗಳಂ ಕಂಡುಬರುತ್ತವೆ. ಇವು ಮೂಲತಃ ಉಷ್ಣವಲಯದ ನಿವಾಸಿ 
ಗಳಾದರೂ ಸಮಶೀತೋಷ್ಣ ವಲಯದಲ್ಲಿಯೂ (ಉದಾಹರಣೆಗೆ ಬ್ರಿಟನ್‌, ಜಪಾನ್‌ 
ದೇಶಗಳಲ್ಲಿ) ಅಲ್ಲಲ್ಲಿ ಕಂಡುಬರುತ್ತವೆ, 


ಭಾರತದಲ್ಲಿಯ 136 ಪ್ರಭೇದಗಳಲ್ಲಿ ಬಹಂವಂಟ್ಟಿಗೆ ಎಲ್ಲವುಗಳ ತವರೂ ಇದೇ 
ದೇಶವೆಂದು ಹೇಳಬಹಂದಂ. ಇವುಗಳಲ್ಲಿ ಅತಿ ವುಖ್ಯವಾದವು ಡೆಂಡ್ರೊಕೆಲಮಸ್‌ 
ಸ್ಟ್ರಿಕ್ಟೆಸ್‌ (Dendrocalamus 8710008 Nees.) ಮುತ್ತು ಬಾಂಬೂಸಾ ಆರುಂಡಿನೇಸಿಯ 
(Bambusa arundinacea Willd.). ಇವು ಭಾರದ ಕೆಲಸಕಾರ್ಯಗಳಿಗೆ ಎಂದರೆ, 
ಉದಾಹರಣೆಗೆ ವಂನೆಕಟ್ಟುವ ಕಾರ್ಯಗಳಿಗೆ ಉಪಯಣಕ್ತವಾಗಿರಂತ್ತವೆ. ಸದ್ಯ 
ಪ್ರಚಾರದಲ್ಲಿ ಇರುವಂಥವು ಕೇವಲ 30-40 ಪ್ರಭೇದಗಳು. ಅವುಗಳಲ್ಲಿ ಕೆಲವು 
ಆಲಂಕಾರಿಕ ಬಿದಿರುಗಳಂ. ' 


ಅಡವಿಗಳಲ್ಲಿ -ಬೀಜಬಿದ್ದಲ್ಲಿ ತಾವಾಗಿ ಹುಟ್ಟಿ ಬಿದಿರಂಗಳಂ ಬೆಳೆಯುತ್ತವೆ. 
ಕಾಗದಗಳ ಕೈಗಾರಿಕೆಗೆ ಯೋಗ್ಯವೆಂಬ ಸಂಶೋಧನೆಯಾದ ಬಳಿಕ ಅನೇಕ ಕಾಗದದ 
ಕಾರ್ಬಾನೆಗಳವರು ಬಿದಿರಿನ ತೋಟಗಳನ್ನು ಬೆಳೆಸತೊಡಗಿದ್ದಾರೆ. ಇವು ಅನೇಕ 
ಕೈಗಾರಿಕೆಗಳಿಗೂ ಸಹ ಉಪಯುಕ್ತವಾಗಿರಂವುದರಿಂದ ಸರಕಾರ. ಕೂಡ ಇವುಗಳನಃ 
ಬೆಳೆಸತೊಡಗಿದ, ಮ 


4 ಬಿದಿರೆ: ಮತ್ತು ಬೆತ್ತ 


ಬಿದಿರುಗಳು ಚೆನ್ನಾಗಿ ಮಳೆಯಾಗುವ ಗುಡ್ಡಗಾಡುಗಳಲ್ಲಿ ಹುಲುಸಾಗಿ 
ಬೆಳೆಯುತ್ತವೆ. ಸಮಶೀತೋಷ್ಣವಲಯಗಳಲ್ಲಿ ಅವು ಕೇವಲ ಕಂಟೆಗಳಾಗಿ ಮಾರ್ಪಡು 
ತ್ತವೆ. ಶೀತವಲಯಗಳಲ್ಲಂತೂ ಅವು ಕೇವಲ ಹುಲ್ಲುಗಳೇ. ನಿಬಿಡವಾಗಿ ಹಂಲುಸಾಗಿ 
ಬೆಳೆಯುವ ಬಿದಿರು ಮೆಳೆಗಳ ಅಡವಿಗಳು ಅತಿ ಹೆಚ್ಚು ಮಳೆಬೀಳುವೆ, ಆದರೆ ನೀರು 
ನಿಲದಂಥ ಆಸಾಮ್‌ ಹಾಗೂ ಪಶ್ಚಿವಂ ಬಂಗಾಲ ರಾಜ್ಯಗಳು, ಈಶಾನ್ಯ ಹಿಮಾಲಯ 
ಪ್ರದೇಶ, ಸಹ್ಮಾದ್ರೀ ಪರ್ವತಾವಳಿ ಮತ್ತು ಅಂಡಮಾನ್‌ ನಿಕೋಬಾರ್‌ ನಡುಗಡ್ಡೆ - 
ಗಳಲ್ಲಿ ಕಂಡುಬರುತ್ತವೆ. 


ಹೆಬ್ಬಿದಿರು(ಡವಿಗೆ)ಗಳ ಬೀಜಗಳು ಹುಲ್ಲುಬೀಜಗಳಂತೆಯೇ ಕಾಣುತ್ತವೆ. 
ಮೇದಾರಗಳ ಹಾಗೂ ಇನ್ನೂ ಕೆಲವುಗಳ ಬೀಜಗಳಂ ರಸಭರಿತವಾಗಿರುತ್ತವೆ. ಇವು ' 
ಆಕಾರ ಮತ್ತು ತೋರಿಕೆಗಳಲ್ಲಿ ಸೇಬುಹಣ್ಣಿನಂತಿರಂತ್ತವೆ. ಉದಾಹರಣೆಗೆ, ಮೆಲೋ 
ಕಾನಾ ಜಾತಿಯ ಬಿದಿರಂ. 


ವರ್ಗೀಕರಣ 
ಹ್ಯಾಕೆಲ್‌ ಸಸ್ಮಶಾಸ್ತ್ರಜ್ಞನು ಈ ಕೆಳಗಿನಂತೆ ಬಿದಿರುಗಳನ್ನು ವರ್ಗಿಕರಿಸಿದ್ದಾನೆ; 


1, ಆರುಂಡಿನೇಸಿ: ಕೇಸರಗಳು 3, ಈ ಕುಟಂಂಬದವು ಆರುಂಡಿನೇರಿಯಾ 
ವಂತ್ತು ಫಿಲ್ಲೋಸ್ಟಾಖಿಸ್‌ ಎಂಬ ಜಾತಿಗಳನ್ನು ಒಳಗೊಂಡಿವೆ. 


2... ಯೂಬಾಂಬೂಸೇ : ಕೇಸರಗಳು 6. ಈ ಕುಟುಂಬದಲ್ಲಿ ಬಾಂಬೂಸಾ 
ಎಂಬುದು ಪ್ರಮುಖ ಜಾತಿ, 


3. ಡೆಂಡ್ರೊಕೆಲಾಮಿಯೇ : ಕೇಸರಗಳಂ 6. ಮೇದಾರಗಳ ಈ ಕುಟುಂಬಕ್ಕೆ 
ಸೇರಿದೆ. 

4. ಮೆಲೋಕಾನೇ ; ಮೆಲೋಕಾವಾ ಜಾತಿಯಂ ಬಿದಿರು ಈ ಕುಟಂಂಬಕ್ಕೆ 
ಸೇರಿದೆ. ಇದು ಸಮಶೀತೋಷ್ಣವಲಯದಲ್ಲಿ ಮಾತ್ರ ಬೆಳೆಯುತ್ತದೆ. 


ಆರುಂಡಿನೇರಿಯಾ, ಫಿಲ್ಲೋಸಾ ) ಖಸ್‌, ಬಾಂಬೂಸಾ ಮತ್ತು ಮೇದಾರಗಳು 
ಮಾತ್ರ ವಿಶೇಷವಾಗಿ ಪ್ರಚಾರದಲ್ಲಿರುತ್ತವೆ. ಬಿದಿರುಗಳ ಕಾಡುಗಳನ್ನು ಬೆಳೆಸ 
ಬಯಂಸುವವರು ಇವುಗಳನ್ನೇ ನೆಡುತ್ತಾರೆ. ೨. 
ಎವಿಧ ಬದಿರು ಬೆಳೆಯುವ ಪ್ರದೇಶಗಳು: : ` 
1. ಬನ ಆರುಂಡಿಸೇಸಿಯ ' (Bamba “arodinscee 971760: 
ಇದು ಮುಳ್ಳುಗಳನ್ನು ಉದಿರಂ; ಇದಕ್ಕೆ ಕಬಿ ದರಾ, 'ಡನ್ನಗಾ(ರವಿಗೇಸಂಕ್ತು ಇನಗನ 


ಸಾಮಾನ್ಯ ವಿವರಣೆ ಕ 


ಎಂದು ವಿವಿಧ ಹೆಸರುಗಳಿವೆ. ಉತ್ತರ ಭಾರತದ ಬಂಗಾಲ, ಓಡಿಸಾ, ಆಸಾವರ್‌ 
ರಾಜ್ಯಗಳು ಮತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೆಡೆಗಳಲ್ಲಿ ಈ ಜಾತಿಯ ಬಿದಿರು ಬೆಳೆಯ 
ತ್ತದೆ. | 

'2. ಬಾಂಬೂಸಾ ವಲ್ಗಾರಿಸ್‌ (Bambusa vulgaris Sch): ಇದಕ್ಕೆ ಆಂಗ್ಲ 
ಭಾಷೆಯಲ್ಲಿ ಗೋಲ್ಡ್‌ನ್‌ ಬಾಂಬೂ ಎನ್ನುತ್ತಾರೆ. ಸ್ಥಳೀಯ ಹೆಸರು ಪಟ್ಟೆ ಡವಿಗೆ. 
ಇದು ಆಸಾಮ್‌ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. 

3. ಬಾಂಬೂಸಾ ಟುಲ್ಡಾ (Bambu'u tulda Roxb.}: ಇದು ಬಂಗಾಲ 
ರಾಜ್ಯದಲ್ಲಿ ಬೆಳೆಯುತ್ತದೆ. 

4. ಬಾಂಬೂಸಾ ಪಾಲಿಮಾರ್ಫ (Bambusu polymorpha Munro.) 
ಇದು ಪೂರ್ವ ಬಂಗಾಲ ಮತ್ತು ಆಸಾಮ್‌ ರಾಜ್ಯಗಳಲ್ಲಿ ಬೆಳೆಯುತ್ತದೆ. 

5, ಥಾಮ್ನೊಕೆಲ ಅರಿಸ್ಟಾಟಸ್‌ (Thamnocalamus aristatus 
Munro.): ಪೂವ ” ಹಿಮಾಲಯದಲ್ಲಿ ಬೆಳೆಯುತ್ತದೆ. 

6.  ಸೂಡೋಸ್ನಾಖಿಯಂ ಪಾಲಿಮಾರ್ಥಂ (Pseudostachyum polymar- 
phum Munro.): ಇದು ಬಂಗಾಲ ಮತ್ತು ಆಸಾಮ್‌ ರಾಜ್ಯಗಳಲ್ಲಿ ಬೆಳೆಯುತ್ತದೆ. 

7. ಡೆಂಡ್ರೊಕೆಲಮಸ್‌ ಸ್ಫಕ್ಟಿಸ (Dendrocalamus strictus Nees): 
ಇದಂ ಮೇದಾರ ಗಳ; ಇಡೀ ಭಾರತದಲ್ಲಿಲ್ಲ ಬೆಳೆಯುತ್ತದೆ. 


ಸ್ಪಳೀಯೆ ಹೆಸರುಗಳು ಮತ್ತು ಬೆಳೆಯುವ ಪ್ರದೇಶಗಳು 
1. ಕಾಟಾ, ಕೋಟೊ, ಬಹಾರೇ, ಡವಗಾ (ಡವಿಗೆ) : ಭಾರತದಲ್ಲಿ ಎಲ್ಲೆಡೆ 
2. ಭಾಲ್ಕೂ. ಬಾಲುಕಾ : ಆಸಾಮ್‌. ಬಿಹಾರ ಮತ್ತು ಪಶ್ಚಿಮ ಬಂಗಾಲ 
ರಾಜ್ಯಗಳು 
ತಿ, ಪಿಚಲೀ: ಕೇರಳ ರಾಜ್ಯದ ಮಲಬಾರೆ. ಹಿಮಾಲಯದ ಬುಡ ಹಾಗೂ 
ಜಮ್ಮು ಪ್ರದೇಶಗಳು 
 ಬೇತನಾ: ಆಸಾಮ್‌ ಪುತ್ತು ಪಶ್ಚಿಮ ಬಂಗಾಲ ರಾಜ್ಯಗಳಂ 
ಜೇಟೀ, ಟುಲ್ಡೋ : ಆಸಾಮ್‌ ಮತ್ತು ಪಶ್ಚಿಮ ಬಂಗಾಲ ರಾಜ್ಯಗಳಂ 
ಬನ್ನರೀ : ಭಾರತದಲ್ಲಿ ಎಲ್ಲಿಡೆ 
ಲುಟಂಗ್‌ : ಆಸಾಮ್‌ ಮತ್ತು ಬಿಹಾರ ರಾಜ್ಯಗಳು 
-._ ಕೋಕವಾ, ಹೀಚಾ : ಆಸಾಮ್‌ ಮತ್ತೊ ಪಶ್ಚಿಮ ಬಂಗಾಲ: ರಾಜ್ಯಗಳ 


a ಯಾ 


9% =m 


6 ಬಿದಿರು ಮತ್ತು ಬೆತ್ತ 


9, ವಾಧಾ. ಜರಿಯಾ ; ಆಸಾಮ್‌ ವಂತ್ತು ಸಿಕ್ಕಿಮ್‌ ರಾಜ್ಯಗಳಂ 

10. ಮೇದಾರ, ಸಾಲಿಯಾ, ಸೋಲಿಯಾ ಬಾನ್ಸ್‌: ಭಾರತದಲ್ಲಿ ಎಲ್ಲೆಡೆ 

11. ಮೋಲೀ, ತರಾಯ್‌ : ಪಶ್ಚಿಮ ಬಂಗಾಲ ರಾಜ್ಯ 

12. ಚೇರಾ: ಪಶ್ಚಿವಂಘಟ್ಟ (ಸಹ್ಯಾದ್ರಿ) ಪ್ರದೇಶ 

13. ಬೋಟಾ, ನಾಟಗೀ ಬಾನ್ಸ್‌: ಆಸಾಮ್‌ ಮತ್ತು ಓಡಿಸಾ ರಾಜ್ಯಗಳಂ 

14. ಜಿಜಲ್‌. ಟೋಲೀ. ನೀಲ್‌: ಆಸಾವರ್‌ ರಾಜ್ಯ ಮತ್ತು ಪೂರ್ವ 
ಹಿಮಾಲಯ ಪ್ರದೇಶ 

15. ಡುಲೋ: ಆಸಾಮ್‌ ರಾಜ್ಯ 

16, ಮಾರ್ಲಾಂಗ್‌ : ಆಸಾಮ್‌ ರಾಜ್ಯ 


1270 ವಿಂ.ಮೀ. (50 ಅಂಗುಲ) ಗಳಿಂದ 6350 ಎಂ.ವೀ. (250 
ಅಂಗುಲ) ಅಥವಾ ಅದಕ್ಕೂ ಹೆಚ್ಚಿನ ಮಳೆ ಬೀಳಂವ ಪ್ರದೇಶ ಬಿದಿರುಗಳಿಗೆ ಅತಿ 
ಹೆಚ್ಚು ಅನುಕೂಲಕರ. ಇವು ಬೆಳೆಯಲಿಕ್ಕೆ ಆಳವಾದ ಮರಳಿನ, ಫಲವತ್ತಾದ, 
ಸರಿಯಾಗಿ ನೀರು ಬಸಿದುಹೋಗುವ ಭೂವಿಂ ಬೇಕು. ಉಷ್ಣವಾದ ಅರ್ದ್ವ ಹವೆ 
ಅವಶ್ಯ, ಸಮುದ್ರಪಾತಳಿಯಲ್ಲೂ ಇವು ಚೆನ್ನಾಗಿ ಬೆಳೆಯುತ್ತವೆ. ಹೆಚ್ಚಿನ ಮಳೆಯು 
ಅವಶ್ಯವಾದರೂ 30 ರಿಂದ 40ಅಂಗುಲ ಮಳೆಬೀಳುವ ಶಂಷ್ಕಪರ್ಣಿ ಅಡವಿ 
ಗಳಲ್ಲಿಯೂ ಇವು ಬೆಳೆಯುತ್ತವೆ. ಮೇದಾರಗಳೆಗಳಂ ರಾಜಾಸ್ಥಾನದಂಥ ಒಣ 
ಪ್ರದೇಶಗಳಲ್ಲಿಯೂ ಬೆಳೆಯಂತ್ತವೆ ; ಆದರೆ ಅಂಥಲ್ಲಿ ನಿಬಿಡವಾಗಿ, ಹುಲುಸಾಗಿ 
ಬೆಳೆಯುವುದಿಲ್ಲ: ಸ್ವತಂತ್ರವಾಗಿಯೂ ಬೆಳೆಯುವುದಿಲ್ಲ. ಬರೀ ಬಿದಿರಿನ ವೆಂಳೆಗಳೇ 
ಅಲ್ಲಿರಂವುದಿಲ್ಲ. ಇತರ ಜಾತಿಯ ಗಿಡಗೆಂಟೆಗಳ ಮಧ್ಯದಲ್ಲಿ ಇವು ಬೆಳೆಯಂತ್ತವೆ. 


ಭಾರತದಲ್ಲಿ ಬೆಳೆಯುವ ಮುಖ್ಯ ಬಿದಿರುಗಳ ವರ್ಣನೆ 

ಬಾಂಬೂಸಾ ವಲ್ಗಾರಿಸ್‌ (888808೩ vulgaris Sch): ಬೃಹದಾಕಾರದ 
ಬಿದಿರು. ಇದನ್ನು ಡವಿಗೆ, ಹೆಬ್ಬಿದಿರು ಎಂದೂ ಕರೆಯುತ್ತಾರೆ, 40-60 ಅಡಿ 
(13-20 ವಂ.) ಎತ್ತರ; ವೊಳೆಗಳಾಗಿ ಬೆಳೆಯುತ್ತವೆ. ಪ್ರಾರಂಭದಲ್ಲಿ ಹಸುರು 
ಬಣ್ಣದವಾಗಿ ಅಡ್ಡಾದಿಡ್ಡಿ ಬೆಳೆಯುತ್ತವೆ. ಕ್ರಮೇಣ ಅರಿಶಿನ ಬಣ್ಣ ತಾಳಿ, ನೀಟಾಗಿ 
ಬೆಳೆಯುತ್ತವೆ. ಬುಡದ ಟೊಂಗೆಗಳು ವಜಳ್ಳುಗಳಿಂದ ಕೂಡಿರುತ್ತವೆ. ಎಲೆಗಳು ' 
10 ರಿಂದ 20 ಸೆ.ವೀ. ಉದ್ದ; 14 ಸೆ.ವೀ. ಅಗಲ; ಕವಚ (ಹಾಲೆ) ಗಳಂ 
ರೋಮಯಂಕ್ತ. ಹೂಬಿಡುವುದು ದೀರ್ಫಾವಧಿಯನಂತರ. ಹೂಖಿಟ್ಟನಂತರ 
ಸಾಯುತ್ತವೆ. 


ರ್‌ 


ಸಾಮಾನ್ಯ ವಿವರಣೆ 7 


ಡೆಂಡ್ರೊಕೆಲಮೆಸ್‌ ಸ್ಫಕ್ಟಸ್‌ (Dendrocalamous strictus Nees): ಇವು 
ಗಳಿಗೆ ಗಂಡುಬಿದಿರಂಗಳೆಂದು ಹೇ ಳುವುದಂಂಟು. ಇವುಗಳ ಪೊಳ್ಳುಗಳು ತೀರ ಇಕ್ಕಟ್ಟಾ 
ಗಿರುತ್ತವೆ : ಬದಿಗಳು ದಪ್ಪ. ಎತ್ತರ 20ರಿಂದ 50ಅಡಿ ಅಥವಾ 6ರಿಂದ 16ವೀ. 
ದಪ್ಪ (ವ್ಯಾಸ) 1ರಿಂದ 3 ಅಂಗುಲ ಅಥವಾ 2% ಯಿಂದ 7 ಸೆ.ಮೀ. ಇವು ಚಿಕ್ಕವರು 
ವಾಗ ಹಸುರು ಬಣ್ಣದವಿದ್ದು ಕ್ರಮೇಣ ಅರಿಶಿನ ಬಣ್ಣ ತಾಳುತ್ತವೆ. ಗೆಣ್ಣುಗಳಂ 
ಪ್ರಮುಖ. ಅವುಗಳ ನಡುವಣ ಅಂತರ 10 ರಿಂದ 15 ಅಂಗುಲ(25.. 38 ಸೆ.ವಿಂ.). 
ಟೊಂಗೆಗಳು ಉದ್ದ: ಗುಂಪಾಗಿರುತ್ತವೆ. ಎಲೆಗಳು 4-10 ಅಂಗಂಲ (10-25 
ಸೆ.ಮೀ.) ಉದ್ದ, 13 ಅಂಗುಲ (4 ಸೆ.ವಿೀ.)ಅಗಲ; ಚಿಕ್ಕವಿದ್ದಾಗ ರೋಮಯುಕ್ತ 
ವಾಗಿದ್ದು ಮೆತ್ತಗಿರುತ್ತವೆ. ಎಲೆಗಳ ಬುಡ ಕೆಲಮಟ್ಟಿಗೆ ಅಗಲ, ಅವು ಕ್ರಮೇಣ 
ಚೂಪಾಗುತ್ತವೆ. ಅವುಗಳ ತುದಿಯು ತಿರುಪಳ್ಳದ್ದೂ: ಮಧ್ಯದ ನರಗಳು ಎದ್ದು 
ಕಾಣುತ್ತವೆ; ಪಕ್ಕಗಳಲ್ಲಿ 3.6 ನರಗಳು ಇರುತ್ತವೆ. 


ಚಿಮ್ಮೊಬಾಂಬೂಸಾ ಹುಕೇರಿಯಾನ (Chimonobambusa hookerians 
117೯೧.): ಹಿಮಾಲಯ ಪರ್ವತಾವಳಿಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತವೆ. 15-25 
ಮೀ. (49.5.82.5 ಅಡಿ) ಉದ್ದ; ಇವುಗಳಿಗೆ ಮೈತಂಂಬ ರೋಮ. ಇವು 
ಪ್ರಾರಂಭದಲ್ಲಿ ಹಸುರು : ದಿನಗಳೆದಂತೆ ಕಂದಂಗೆಂಪು ಬಣ್ಣ ತಾಳಂತ್ತವೆ; ಇವುಗಳ 
ಗೆಣ್ಣುಗಳು ಎದ್ದುಕಾಣುತ್ತವೆ; ಸುತ್ತ ನೀಲವರ್ಣದ ಎಳೆ. ಎಲೆಗಳಂ 6-10 
ಅಂಗಂಲ ಅಥವಾ 15-25 ಸೆ.ಮೀ. ಉದ್ದ. 1, ಅಂಗುಲ ಅಥವಾ 4 ಸೆ.ಮೀ. 
ಅಗಲ, 


ಬಾಂಬೂಸಾ ವಲ್ಲಾರಿಸ್‌(Bambusa vulgaris 508.): ಇದಕ್ಕೆ ವೈಷ್ಣವ ಬಿದಿರು 
ಎಂದು ಕರೆಯಲಾಗುತ್ತದೆ. ಕಾಂಡದ ಮೇಲೆ ಹಸುರು ಪಟ್ಟೆಗಳಂ; ವಂಳ್ಳುಗಳು ಇರ 
ಬಹಂದು 'ಅಥವಾ ಇಲ್ಲದಿರಬಹುದು. ಕಾಂಡದ ಎತ್ತರ 20-40 ಅಡಿ ಅಥವಾ 
5ರಿಂದ 26 ಮೀ.; ವ್ಯಾಸ 4 ಅಂಗುಲ ಅಥವಾ 10ಸೆ.ವೀ.; ಪ್ರಾರಂಭದಲ್ಲಿ ನೇರ 
ವಾಗಿದ್ದು ಕ್ರಮೇಣ ಬಾಗುತ್ತದೆ. ಎಲೆಗಳು 6-10 ಅಂಗುಲ ಅಥವಾ 15-25 
ಸೆ.ಮೀ. ಉದ್ದ; ಮೇಲೂ ಕೆಳಗೂ ರೋಮಗಳಿರುತ್ರವೆ. ಅಚ್ಚ ಹಳದೀಬಣ್ಣವಿರಿ 
ವುದರಿಂದ ಈ ಬಿದಿರುಗಳಿಗೆ ಇಂಗ್ಲಿಷ್‌ ಭಾಷೆಯಲ್ಲಿ ಗೋಲ್ಡನ್‌ ಬಾಂಬೂ (ಬಂಗಾ 
ರದ ಬಿದಿರು)ಗಳೆನ್ನುತ್ತಾರೆ... ಕಾಂಡದಮೇಲೆ ಹಸುರು, ಕೆಂಪು ನಾವಂಗಳಂಥ 
ಪಟ್ಟೆಗಳಿರುತ್ತವೆ. ಇದರಿಂದಾಗಿ, ಉತ್ತರ ಭಾರತದಲ್ಲಿ ಇದಕ್ಕೆ ವೈಷ್ಣವ ಬಿದಿರು 
ಗಳೆಂದು ಕರೆಯುತ್ತಾರೆ. ` 


`.. ಡೆಂಡ್ರೊಕೆಲಮಸ್‌ ಹ್ಯಾಮಿಲ್ಲೋನಿ (Dendrocalamus ೬೩೫11001 Neva.) 
ಹಿಮಾಲಯ ಪರ್ವತಾವಳಿಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತವೆ.' ಇವು 80 ಅಡಿ ಅಥವಾ 


೩ ಬಿದಿರು ಮತ್ತು ಬೆತ್ತ 


25 ಮೀ. ಎತ್ತರ ಹಾಗೂ 4.1 ಅಂಗುಲ ಅಥವಾ 10.18 ಸೆ.ಮೀ. 'ವ್ಯಾಸವುಳ್ಳ 
ವಾಗಿಯೂ ಬೆಳೆಯುತ್ತವೆ. ತುಂಬ ಟೊಂಗೆಗಳು, ರೋಮಗಳುಳ್ಳವು. ಎಲೆಗಳು 
15 ಅಂಗುಲ ಅಥವಾ 35 ಸೆ.ಮೀ. ಉದ್ದವಾಗಿಯೂ ೭% ಅಂಗಾಲ ಅಂದರೆ 7 
ಸೆ.ಮೀ. ಅಗಲವಾಗಿಯೂ ಬೆಳೆಯುತ್ತವೆ. ಗೆಣ್ಣುಗಳ ನಡುವಣ ಅಂತರ 2 ರಿಂದ 20 
ಅಂಗುಲ ಅಥವಾ 30 ರಿಂದ 50 ಸೆ.ಮೀ. ಮಧ್ಯನರಗಳು ತೆರೆಗಳ" ಆಕಾರವರುತ್ತವೆ. - 
ಎರಡು ಪಕ್ಕಗ "ಆಳಯೂ 6ರಿಂದ 17 ನರಗಳು. 


ಡೆಡ್ಡ್ತೊಕೆಲಮಸ್‌ ಮೆಂಬ್ರೇನೇಷಿಯಸ್‌ (Dendrocalamus membranaceous 
Munro): ಇವು 60.70 ಆಡಿ ಅಥವಾ 20.23 ಮೀ. ಎತ್ತರ: 1ರಿಂದ 5 
ಅಂಗುಲ ಅಥವಾ 2.123 ಸೆ.ಮೀ. ವ್ಯಾಸ. ಗೆಣ್ಣುಗಳ ನಡುವಣ ಅಂತರ 9-20 
ಅಂಗುಲ ಅಥವಾ 28-50ಸೆ.ಮೀ. ಹಾಲೆಗಳ ತುಂಬ ರೋಮಗಳು. ಎಲೆಗಳು 
5-10 ಆಥವಾ 12.25 ಸೆ.ಮೀ. ಉದ್ದ; 1-4 ಅಂಗುಲ ಅಥವಾ ಕ್ಲಿ..2 
ಸೆ.ಮೀ. ಅಗಲ. ಬಿದಿರುಗಳು ಬುಡದಲ್ಲಿ ತಿಳಿಬಣ್ಣದವು. ಮೇಲಕ್ಕೇರಿದಂತೆ ಅಚ್ಚ 
ಹಸುರು. 


. ಇವೆಲ್ಲ ಜಾತಿಗಳಲ್ಲಿ ವೈಷ್ಣವ ಬಿದಿರುಗಳು ಹೆಚ್ಚಿನ ಬೆಳೆ ಕೊಡುತ್ತವೆ. ದೊಡ್ಡ 
ಪ್ರಮಾಣದಲ್ಲಿ ಬೆಳೆಸುವವರು ಇವುಗಳನ ನೆಡುವುದು ಉತ್ತಮ. ತುಂಡುಗಳನ್ನು 
ನೆಡುವುದಾದರೆ ಬೆಳವಣಿಗೆ ನಿಧಾನ. ಗಳನ್ನು ನೆಲದೊಳಗೆ ಊರೆೇಕು. 


ಭಾರತದಲ್ಲಿ ಬಿದಿರುಗಳ ಹುಟ್ಟು ವಳಿ, ವಿಸ್ತೀರ್ಣ ಮತ್ತು ಜಾತಿಗಳು 


1916 ರಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದವರು ಏರ್ಪಡಿಸಿದ್ದ 
ಪರಿಷತ್ತಿನಲ್ಲಿ ಶ್ರೀ ವಿ.ಸಿ. ಪಾಟೀಲ್‌ ಓದಿದ ಲೇಖನದಂತೆ ಬಿದಿರಿನ, 1969-70ರ 
ವಾರ್ಷಿಕ ಹುಟ್ಟುವಳಿ 27 ಲಕ್ಷ ಟನ್ನುಗಳು; ವೆಸ್ಟ್‌ಕೋಸ್ಟ್‌ ಪೇಪರ್‌ ಮಿಲ್ಫ್‌ 
(ದಾಂಡೇಲಿ)ರವರ ಅಂದಾಜು 28,73,800 ಟನ್ನುಗಳಂ; ಬಿರ್ಲಾ ಇನ್ಸ್ಟಿಟ್ಕೂಟ್‌ 
ಆಫ್‌ ಸೈಂಟಿಫಿಕ್‌ ರೀಸರ್ಚ್‌ ಪ್ರಕಟಿಸಿದ ಇಂಡಿಯನ್‌ ಫಾರೆಸ್ಟಿ ರಿಸೋರ್ಸಸ್‌ ಪುಸ್ತಕ 
ದಲ್ಲಿನಂತೆ 27,23,800 ಟನ್ನುಗಳು. ಕರ್ನಾಟಕದ ಅರಣ್ಯ ಖಾತೆಯವರ 
1977-78ರ ವರದಿಯಂತೆ 3,62,500 ಟನ್ನುಗಳು. 


ಭಾರತದ ಬಿದಿರಿನ ಹುಟ್ಟುವಳಿಯು ಗಣನೀಯವಾಗಿರುತ್ತದೆ. ಮೇಲೆ ತಿಳಿಸಿದ 
ಅಂಶಗಳು ಕೇವಲ ಅಂದಾಜುಗಳು ಮಾತ್ರ. ಅವು ಕಡಿದುಕೊಳ್ಳುವುದಕ್ಕೆ ಸಾಧ್ಯ 
ವಾಗುವ ವಿಸ್ತೀರ್ಣವನ್ನು ಮಾತ್ರ ಒಳಗೊಂಡಿರುತ್ತವೆ. ಈ ಬಗ್ಗೆ ಒಟ್ಟು ವಿಸ್ತೀರ್ಣ 
ಲಭ್ಯವಾದಲ್ಲಿ ಮತ್ತು ಪದ್ಧತಿಯಂತೆ ಕಡಿದುಕೊಳ್ಳುವುದು ಸ ಸಾಧ್ಯವಾದಲ್ಲಿ ಹುಟ್ಟು 
ವಳಿಯು ಇನ್ನಷ್ಟು ಪಾಲು ಹೆಚ್ಚಬಹುದು."  . 


ಶಾಮಾನ್ಕ ವಿವರಣೆ 9 


ಕೋಪಕ | 
9 
ಭಾರತದ ವಿವಿಧ ರಾಜ್ಯಗಳಲ್ಲಿಯ ವಿವಿಧ ಜಾತಿಯ ಬಿದಿರುಗಳ ವಿಸ್ತೀರ್ಣ ಹಾಗೂ 
ಹುಟ್ಟು ವಳಿ (ಬಿರ್ಲಾ ಇನ್‌ಸ್ಟಿಟ್ಯೂಟ್‌ ಅಂದಾಜು) 














ರಾಜ್ಯಗಳು ವಿಸ್ತೀರ್ಣ ಹುಟ್ಟುವಳಿ ಚಿವಿರಿನ ಜಾತಿ 
( ಹೆಕ್ಸೆರು) (ಟನ) 
ಆಂಧ್ರ ಪ್ರದೇಶ 1979 185.0 ಮೇಳ 
ಆಸಾಮ್‌ 1099 68.0 ಮೇ, ಮತ್ತು ಡ.** 
ಬಿಹಾರ 529 131.0, ಮೇ. 
ಗುಜರಾತ್‌ 194 82.7 ಮೇ. 
ಹರಿಯಾನಾ ಬ 0.1 : ಮೇ. 
ಹಿಮಾಚಲ ಪ್ರದೇಶ 10 gO 
ಜಮ್ಮು ಮತ್ತು ಕಾಶ್ಮೀರ ನ ೧.4 ಮೇ. 
ಕರ್ನಾಟಕ 600 266.6 ಡ, ಮತ್ತು ಮೇ. 
ಕೇರಳ 63 6.0 ಡ. ಮಕ್ತು ಮೇ, 
ಮಧ್ಯಪ್ರದೇಶ 1485 660.4 ಮೇ. 
ಮಹಾರಾಷ್ಟ್ರ 850 307.0 ಮೇ. 
ಮಣಿಪುರ ಹ 0.6 ಬ 
ನಾಗಾಲ್ಯಾಂಡ್‌ ಸ 1.7 ಭು 
ಓಡಿಸಾ 1೧50 707.0 ಮೇ, 
ಪಂಜಾಬ್‌ ಹ ಎ 5.1 ಮೇ. 
ರಾಜಸ್ಥಾನ ಇ 22.3 ಮೇ, 
ತ್ರಿಪುರ 285 34.1 ' A 
ತಮಿಳು ನಾಡು 539 43.9 ಮೇ, 
ಉತ್ತರ ಪ್ರದೇಶ 400 90.3 ಮೇ, 
ಪಶ್ಚಿಮ ಬಂಗಾಲ 16 1.9 ಮೇ, 
ಅಂಡಮಾನ್‌ ಹಾಗೂ ನಿಕೊಬಾರ್‌ 105.9 ಮೇ. 
ಅರುಣಾಚಲ ಪ್ರದೇಶ 777 0.5 ದಾರ 
ಒಟ್ಟು 10,126 2723.8 





* ಮೇ,. ಮೇದಾರಗಳ: ** ಡ..._ಡವಿಗೆ (ಡವಗೆ) 


ಕಟಾವು ಮತ್ತು ಉತ್ಪಾದನೆ 
ಬಿದಿರುಗಳನ್ನು 6 ಎಧಾನಗಳಿಂದ ಬೆಳೆಯಲಸಗುತ್ತದೆ : ಅವುಗಳ ಏವರ ಈ 
ಮುಂದಿನಂತಿದೆ : ತಾ ಟ್ಟ Me 


ಹ 


ಬಿದಿರು ಮತ್ತು ಬೆತ್ತ - 


1. ಬೀಜಗಳ ಬಿತ್ತನೆ: ಇದು ನಿಸರ್ಗದಲ್ಲಿ ಬಿದಿರುಗಳು ತಾವಾಗಿ ಹಂಟ್ಟಿ 
ಬೆಳೆಯುವ ವಿಧಾನ. ಬಿದಿರುಗಳು ಪ್ರತಿವರ್ಷವೂ ಹೂಬಿಡುವುದಿಲ್ಲ. ಆದ್ದರಿಂದ, 
ಪ್ರತಿವರ್ಷ ಬಿತ್ತುವುದಕ್ಕೆ ಬೀಜಗಳು ಲಭ್ಯವಾಗುವುದಿಲ್ಲ. ಇದು ಬಿದಿರುಗಳನ್ನು 
ಬೆಳೆಸುವ ತೀರ ಕಡವೆಂ ಖರ್ಚಿನ ವಿಧಾನ. 


2. ಬೀಜಗಳನ್ನು ಅಗಿಮಡಿಗಳಲ್ಲಿ ಬೆಳೆಸುವಿಕೆ: ಈ ವಿಧಾನದಲ್ಲಿ ಸಸಿಗಳು 
ಮೊಳಕೆಯೊಡೆದು ಹೊರಬಂದಮೇಲೆ ಅವುಗಳನ್ನು ಶೋಟಗೇ್ಲಿ ನಾಟಿಮಾಡಲಾಗು 
ತ್ತದೆ. ಬೀಜಗಳು ದೊರೆತಾಗ ಮಾತ್ರ ಈ ವಿಧಾನದ ಅನುಸರಣೆ ಸಾಧ್ಯ. ಚೆನ್ನಾಗಿ 
ಬೆಳೆದ ಒಂದು ವರ್ಷ ಪ್ರಾಯದ ಸಸಿಗಳೆನ್ನಿ ನೆಡುವುದು ರೂಢಿ; ಆದರೆ. 2.3 
ವರ್ಷದವುಗಳನ್ನು ನೆಡುವುದು ಹೆಚ್ಚು ಯೋಗ್ಯ. 


ತಿ. ಗಡ್ಡೆಗಳಿಂದ ಬೆಳೆಸುವಿಕೆ: ತಾವಾಗಿ ಗಡ್ಡೆಗಳಿಂದ ಸಕಾಲದಲ್ಲಿ ಎದ್ದು 
ಬಂದ ಎಳೆಯ ಬಿದಿರುಗಳನ್ನು ಗಡ್ಡೆಗಳ ವಿಭಾಗದಿಂದ ಪ್ರತ್ಯೇಕಿಸಿಕೊಂಡು ನೆಡಲಾಗಂ 
ತ್ತದೆ. 


4, ಕಳಲಿಗಳಿಂದ ಬೆಳೆಸುವಿಕೆ: ಬಿದಿರು ಮೆಳೆಗಳಿಂದ ಪ್ರತಿವರ್ಷ ಕೆಲವು 
ಕಳಲಿಗಳಂ ಎದ್ದು ಬರುತ್ತವೆ. ಇವು ಮುಂದೆ ಬಿದಿರುಗಳಾಗುತ್ತವೆ. ಒಂದು ವರ್ಷ 
ಪ್ರಾಯವಾದಮೇಲೆ, ತಂದಿಯಿಂದ 1-1, ಮೀ. ಉದ್ದವಾಗಿ ಕೋರೆಯ ಮೇಲೆ 
ಕಡಿದುಕೊಂಡು ನೆಡಲಾಗುತ್ತದೆ. 


5. ಗೆಣ್ಣುಗಳಿಂದ ಬೆಳೆಸುವಿಕೆ: ಒಂದು ಅಥವಾ ಹೆಚ್ಚು ಗೆಣ್ಣಾಗಳಂಳ್ಳ 
ಬಿದಿರುಗಳನ್ನು ನೆಟ್ಟು ಬೆಳೆಸಲಾಗುತ್ತದೆ. 


6. ಕತ್ತರಿಸಿ ನೆಡುವಿಕೆ: ಇದು ಅಗ್ಗವಾದ ವಿಧಾನ. ಮೆಳೆಯೊಳಗಿನ 
ಬಿದಿರುಗಳನ್ನು ಬೇರೆ ಬೇರೆ ಮಾಡಿಕೊಂಡು ಅವುಗಳನ್ನು ಪ್ರತ್ಯೇಕವಾಗಿ ನೆಡಲಾಗಂ 
ತ್ತದೆ ಅಥವಾ ಗೆಣ್ಣುಗಳ ಸಮೇತವಾದ ಬಿದಿರುಗಳನ್ನು ಮಳೆಗಾಲ ಪ್ರಾರಂಭವಾಗಿ 
ವಾರ್ಷಿಕ ಬೆಳವಣಿಗೆಯ ಪ್ರಾರಂಭವಾಗುವ ಪೂರ್ವದಲ್ಲಿ ಕಡಿದುಕೊಂಡು, ನೆಟ್ಟು 
ಬೆಳೆಸಲಾಗುತ್ತದೆ. 


ನೆಡುವೆ ತಗ್ಗುಗಳು 50 ಸೆ.ಮೀ. (1.8 ಅಡಿ) ಉದ್ದ, 50ಸೆ.ವೀ. (1.8 
ಅಡಿ) ಅಗಲ ಮತ್ತು ಆಳವಾಗಿರಬೇಕು. ತಗ್ಗುಗಳ ನಡುವಣ ಅಂತರ 5 ಮೀ, 
(16.5 ಅಡಿ). ಇವುಗಳಲ್ಲಿ ಸಸಿಗಳು ಬೇರೂರುವುದಕ್ಕೆ 2 ವರ್ಷ ಹಿಡಿಯುತ್ತದೆ. ಆ 
ಅವಧಿಯಲ್ಲಿ ಅವುಗಳನ್ನು ಚೆನ್ನಾಗಿ ಆರೈಕೆ ಮಾಡಬೇಕು. ನೆಟ್ಟ ನಾಲ್ಕನೆಯ ವರ್ಷ. 
ದಿಂದ ಹೊಸ ಕಾಡುಗಳು ಹುಟ್ಟಿ ಬರತೊಡಗುತ್ತ. ವೆ, ಬ 


ಸಾಮಾನ್ಯ ವಿವರಣೆ - 11 

ನಿಸರ್ಗದಲ್ಲಿ ಬಹುದೊಡ್ಮ ಪ್ರಮಾಣದಲ್ಲಿ ಬಿದಿರಂಗಳ ಹಂಟ್ಟು, ಬೆಳವಣಿಗೆಗಳು 
ಆಗುತ್ತವೆ. ಹೂವು ಬಿಡುವುದು ನಿಧಾನವಾಗಿ ಆದರೂ ಅದು ಬಹುದೊಡ್ಡ ಪ್ರಮಾಣ 
ದಲ್ಲಿರುತ್ತದೆ. ಅವುಗಳಿಂದ ನೆಲದಮೇಲೆ ಉದುರಿಬಿದ್ದ ಅಸಂಖ್ಯ ಬೀಜಗಳು ಮಳೆ 
ಬಿದ್ದಾಕ್ಷಣ ಮೊಳಕೆಯೊಡೆಯುತ್ತವೆ. ಸಸಿಗಳಲ್ಲಿ ಕೆಲವು 6-8 ವರ್ಷಗಳಲ್ಲಿ ಬೆಳೆದು 
ಮೆಳೆಗಳಾಗುತ್ತವೆ. ಉಳಿದವು ಸಾಯುತ್ತವೆ. ಹೂ ಬಿಟ್ಟನಂತರ ಬಿದಿರುಗಳು ನಶಿಸ 
ತೊಡಗುತ್ತವೆ. ಅಷ್ಟರೊಳಗಾಗಿ ಅವುಗಳನ್ನು ಒಂದಿಲ್ಲೊಂದು ರೀತಿಯಿಂದ ಉಪ 
ಯೋಗಿಸಿಕೊಳ್ಳಬೇಕು. ಇಲ್ಲವಾದರೆ ಅವು ಒಣಗಿ ಅಡವಿಗಳಿಗೆ ಬೆಂಕಿ ಬೀಳುವು 
ದಂಟು. 


ಬೀಜಗಳು ಕೇವಲ ಒಂದು ವರ್ಷದಮಂಟ್ಟಿಗೆ ಮೊಳಕೆ ಸಾಮರ್ಥಹೊಂದಿರು 
ತ್ತವೆ. ಅನಂತರ ಶಕ್ತಿಗುಂದಂತ್ತವೆ. ಅಷ್ಟರೊಳಗಾಗಿ ಅವುಗಳ ಉಪಯೋಗ 
ವಾಗಬೇಕು. 


ಇತ್ತೀಚೆಗೆ ಓಡಿಸಾ ಮುಂತಾದ ಕೆಲವು ರಾಜ್ಯಗಳಲ್ಲಿ ಬಿದಿರಿನ ಸಾಗುವಳಿ 
ಕಾರ್ಯ ಕೈಗೊಳ್ಳಲಾಗಿದೆ. ಅಗಿಹಾಕಿ, ಸಸಿಗಳನ್ನು ಬೆಳೆಸಿಕೊಂಡು 1-2 ವರ್ಷ 
ಪ್ರಾಯದವನ್ನು ನಾಟಿಮಾಡುತ್ತಾರೆ, : ಮುಖ್ಯವಾಗಿ ಡವಿಗೆ ಮತ್ತು ಮೇದಾರ 
ಗಳನ್ನೇ ನೆಡುತ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಬೀಜ ಬಿತ್ತನೆ ಮಾಡುವುದಕ್ಕಿಂತ ಉಳಿದ 
ವಿಧಾನಗಳನ್ನು ಹೆಚ್ಚಾಗಿ ಅನುಸರಿಸುತ್ತಾರೆ. ಈ ಮೊದಲು ವಿವರಿಸಿದ ರೀತಿಯ 
ತಗ್ಗುಗಳನ್ನು ತೆಗೆದು ತಕ್ಕ ಅಂತರಗಳಲ್ಲಿ ನೆಡುತ್ತಾರೆ. ಟ್ರ್ಯಾಕ್ಟರ"ಗಳಿಂದ ನೆಲವನ್ನು 
ಉಳಂಮೆಮಾಡಿ, ದಿಬ್ಬಗಳಮೇಲೆ ತಕ್ಕ ಅಂತರಗಳಲ್ಲಿ ನೆಡುವುದೂ ಉಂಟು. ಆಗ 
ಪ್ರತಿ ಸಾಲಿನ ನಡುವಣ ಅಂತರ 4ರಿಂದ 6ಮೀ. (13.2-19.8 ಅಡಿ) ಗಳಷ್ಟು 
ಇಡುತ್ತಾರೆ. ಈ“ಅಂತರವು ಸಾಮಾನ್ಯವಾಗಿ ಮುಂದೆ ಕೈಗೊಳ್ಳಲಿರುವ ಕಾರ್ಯಗಳಿಗೆ 
ಎಂದರೆ ಕಟಾವಿಗೆ ಮತ್ತು ಸಾಗಣಿಕೆಗಳಿಗೆ ತೊಂದರೆಯಾಗದಂತಿರಬೇಕಾಗುತ್ತದೆ. 
ಇದಲ್ಲದೆ ನಡುನಡುವೆ ಅವಶ್ಯವೆನಿಸಿದಾಗ ಅವಶ್ಯ ಸಸ್ಯಗಳನ್ನು ನೆಡುವುದಕ್ಕೂ ಸಾಧ್ಯ 
ವಾಗಂವಂತಿರಬೇಕು. 


ದನ, ಕರು, ಆಡು, ಕುರಿಗಳನ್ನು ಮೋಯಬಿಟ್ಟಾಗ ಬಿದಿರುಗಳು ನಾಶವಾಗು 
ತ್ತವೆ, ಮುಳ್ಳು ಹಂದಿಗಳೂ. ಕಾಡುಹಂದಿಗಳೂ ಗಡ್ಡೆಗಳ ಬುಡಗಳನ್ನು ಕೆಡಿಸುತ್ತವೆ. 
ಆನೆಗಳ ಹಿಂಡುಗಳ ಹಾವಳಿಯನ್ನಂತೂ ಕೇಳಂವಂತಿಲ್ಲ. ಇವಲ್ಲದೆ ಅನೇಕ ಜಾತಿಯ 
ಹಂಳಂಗಳೂ ಕ್ರಿವಿಂಕೀಟಗಳೂ ಬಿದಿರಂಗಳನ್ನು ನಾಶಪಡಿಸುತ್ತವೆ. 


ಬಿದಿರುಗಳು ಚೆನ್ನಾಗಿ ಆರೈಕೆಮಾಡಿದಾಗ ಒಳ್ಳೆಯ ಲಾಭವನ್ನು ಗಳಿಸಿಕೊಡು 


ತ್ವವೆ. . ಒಳ್ಳೆಯ ತಕ್ಕ ನೆಲದಲ್ಲಿ ನೆಟ್ಟಾಗ, ಹೆಚ್ಚು ಚೆನ್ನಾಗಿ ಬೆಳೆದು ಹೆಚ್ಚಿನ ಹುಟ್ಟು 
ವಳಿಯನ್ನು ಕೊಡುತ್ತವೆ. ಹೆಚ್ಚಿನ ಆರೈಕೆಯ. ಅವಶ್ಯಕತೆಯೂ . ಬೀಳುವುದಿಲ್ಲ. 


12 ಬಿದಿರು ಮತ್ತು ಬೆತ್ತ, 


ಮೊದಲಿನ ಒಂದೆರಡು ವರ್ಷಗಳಲ್ಲಿ ನೆಲದೊಳಗಿನ ನೀರು ಅವಿಯಾಗಿಹೋಗದ ಮತ್ತು 
ಹೊರಗಿನ ನೀರನ್ನು ಆಕರ್ಷಿಸುವಂಥ ಎಲೆಗೊಬ್ಬರಗಳನ್ನು ಹೊಂಡಗಳಲ್ಲಿ ಶೇಖರಿಸಿ 
ಇಡುವುದೂ ಅವಶ್ಯ, ಬೆಳವಣಿಗೆಯ ಅ ವಧಿಯಲ್ಲಿ ಗಾಳಿ, ಬಿರುಗಾಳಿಗಳಿಂದ ಅವು 
ಗಳನ್ನು ರಕ್ಷಿಸಬೇಕು. ನೆಟ್ಟ ಅಥವಾ ಬೆಳೆದುಬಂದ 15 ವರ್ಷಗಳಲ್ಲಿ ಮೆಳಿಗಳು 
ಕಟಾವಿಗೆ ತಯಾರಾಗುತ್ತದೆ. ಎಳೆಯವಿದ್ದಾಗ ಚೆನ್ನಾಗಿ ಆರೈಕೆ ಮಾಡಿದಲ್ಲಿ, 3-10 
ವರ್ಷಗಳಲ್ಲಿ ಕಟಾವಿಗೆ ಬರಬಹುದು, 

ಬುಡದಿಂದ ಕೆಲ; ಅಡಿಗಳ ಅಂತರದಲ್ಲಿ ಅವುಗಳನ್ನು ಕಡಿಯಬೇಕು. ಮಳೆ 
ಗಾಲದಲ್ಲಿ ಅಂದರೆ, ಬೆಳೆಯುವ ಅವಧಿಯಲ್ಲಿ ಅವುಗಳನ್ನು ಕಡಿಯಬಾರದು. ಬಿದಿರಿನ 
ಅಡವಿಗಳನ್ನು 2ಕ್ಕೆ ವಿಸ್ತ್ರೀರ್ಣಕ್ಕನುಗುಣವಾಗಿ ವಿಂಗಡಿಸಿ ಪರ್ಯಾಯವಾಗಿ 
ಒಂದೊಂದು ವಿಭಾಗದಲ್ಲಿ ಮಾತ್ರ ಕಟಾವು ಡುವುದು ವಿಹಿತ, ಚೆನ್ನಾಗಿ ಬೆಳೆದು 
ಬಂದ ಬಿದಿರು ಅಡವಿಗಳಲ್ಲಿ ದರ್ಷಕ್ಕೆ ಎಕರೆಗೆ 2 ಟನ್ನುಗಳಷ್ಟು ಇಳುವರಿ ನೀಡುತ್ತದೆ. 
ಆಸಾಮ್‌ದಲ್ಲಿ ಈ ಕುರಿತು ಆಧ್ಯಯನ ನಡೆಸಿದ ಶ್ರೀ ಎಸ್‌. ರಾಜಯೋವಾ ಅಲ್ಲಿ 
ಹೆಕ್ಟೇರಿಗೆ 7 ಟನ್ನು ಆಂದರೆ ಎಕರೆಗೆ 3 ಟನ್ನುಗಳಷ್ಟು ಬಿದಿರು ದೊರೆ:ಯುತ್ತವೆಂದಂ 
ವರದಿ ಮಾಡಿದ್ದಾನೆ. 


ಒಂದೂವರೆಯಿಂದ ಎರಡು 
ವರ್ಷ ಪ್ರಾಯದ ಬಿದಿರುಗಳು 
ಕಾಣಲು ಚಂದ. ಅವುಗಳ ಬಣ್ಣ 
ತಿಳಿಯಾಗಿರುತ್ತದೆ. ಅತ್ಯಂತ ಮೆದು 
ವಾಗಿರುತ್ತವೆ. ಆ ಬಿದಿರಿನ ಕೆಲಸ 
ಸುಲಭ. ಆದಕಾರಣ ಮೇದಾರರಿಗೆ 
ಅವು ಬಲು ಪ್ರಿಯ. ಕೆಲವೇ 
ತಿಂಗಳುಗಳಮಟ್ಟಿಗೆ ಬೇಕಾಗಿರುವ 
ಬಿದಿರು ವಸ್ತುಗಳ ತಯಾರಿಕೆಗೆ ಅವು 
ಸಾಕಾಗಬಹುದು. 6 ತಿಂಗಳುಗಳ 
ಮಟ್ಟಿಗೂ ಅವು ಬಾಳಂವುದಿಲ್ಲ, 
ಬಾಳಿಕೆ ಬರಬೇಕಿದ್ದ ರೆ4-6 ವರ್ಷ 
ಚಿತ್ರ 1: ಟೊಂಗೆಗಳನ್ನು ಕತ್ತರಿಸುವ ಪ್ರಾಯದವನ್ನು ಉಪಯೋಗಿಸ 
ಸರಿಯಾದ ಕ್ರಮ ಬೇಕು. 6 ವರ್ಷಗಳಿಗೆ ಮಾರಿದವು 

'` ಬಲು ಬಿರುಸಾಗುತ್ತವೆ. ಕೈಗಾರಿಕೆ 

ಗಳಿಗೆ ಅವು ಯೋಗ್ಯವಾಗುವುದಿಲ್ಲ.. ಕೆಲಸಕ್ಕೂ ಅವುಗಳಿಂದ ತೊಂದರೆಯೇ... : - 





ಕ 


ುಮಾನ ವಿವರಣೆ 


13 


ಮಳೆಗಾಲದಲ್ಲಿ, ಜೂನ್‌ದ ಬಳಿಕ ಅಕ್ಟೋಬರ್‌ ತಿಂಗಳ ಮೊದಲು ಕಡಿಯ 
ಲಾದವು ಕೂಡ ಬಾಳಿಕೆ ಬರುವುದಿಲ್ಲ. ಅವುಗಳಿಗೆ ಕ್ರಿಮಿಕೀಟಗಳ ಬಾಧೆ ಹೆಚ್ಚು. 
ಶುಕ್ಲಪಕ್ಷದಲ್ಲಿ ಕಡಿದ ಬಿದಿರುಗಳೂ ತಾಳುವುದಿಲ್ಲವಾಗಿ ಹಳ್ಳಿಗಳ ಜನರ ಹೇಳಿಕೆ. 





ಟೊಂಗೆಗಳನ್ನು ಕತ್ತರಿಸುವ ತಪ್ಪು ಕ್ರಮ 


ಬಿದಿರುಗಳಿಗೆ ಗಂಟಂ(ಗೆಣ್ಣು)ಗಳು ಇದ್ದು, ಅಂಥಲ್ಲಿ ಟೊಂಗೆಗಳು ಹುಟ್ಟು 


ತ್ತವೆಂದು ಈ ಹಿಂದೆ ತಿಳಿಸಿದೆ. 


ಇಂಥ ಟೊಂಗೆಗಳಿರುವಾಗ ಕಡಿಯಲಾದ ಬಿದಿರು 


ಗಳನ್ನು ಊರಿಂದೂರಿಗೆ ಸಾಗಿಸಂವುದು ಕಠಿಣವಾಗುತ್ತದೆ. ಆದ್ದರಿಂದ, ಕಡಿದಕೂಡಲೇ 
ಅಂಥ ಟೊಂಗೆಗಳನ್ನು ಸವರಿಹಾಕಬೇಕು. ಇದಕ್ಕೆ ಭಾರವಾದ, ಹರಿತವಾದ ಚೂರಿ 





ಗಳನ್ನು ಉಪಯೋಗಿಸಲಾಗುತ್ತದೆ; ಕರಗಸ 
ಗಳನ್ನೂ ಉಪಯೋಗಿಸಬಹುದು. ಹೀಗೆ 
ಪಕ್ಕ ಟೊಂಗೆಗಳನ್ನು ಸವರಿ ಹಾಕು 
ವಲ್ಲಿಯೂ ಅನುಭವ, ಜಾಣತನೆಗಳು 
ಬೇಕು. ಮೇಲುಬದಿಯಿಂದ ಚೂರಿಯನ್ನು 
ಕೆಳಬದಿಗೆ ಎಳೆದಾಗ ಕೆಳಬದಿಯ ತೊಗ 
ಟೆಯು ಸುಲಿದುಹೋಗುವ ಸಂಭವವಿರು 
ತ್ವದೆ. "ಆದ್ದರಿಂದ, ಕೆಳಬದಿಯಿಂದ ಮೇಲು 


` ಬದಿಗೆ ಸವರಬೇಕು. ಕರಗಸವನ್ನು ಉಪ 
- `ಹೋಗಿಸಿದಾಗ ಅಂಥ ಹೆದರಿಕೆಗೆ ಆಸ್ಪದ 


ತರುವುದಿಲ್ಲ. ಚತ 1 ಕಲ್ಲಿ ಟೊಂಗೆಗಳನ್ನು 


ಕತ್ತರಿಸುವ ಸರಿಯಾದ. ರೀತಿಯನ್ನು 
ತೋರಿಸಿದೆ. ಎರೆಚಿನಿಯದು ಸರಿಯಾದ 


14 ಬಿದಿರು ಮತ್ತು ಬೆತ್ತ 


ರೀತಿಯಲ್ಲ. 3 ನೆಯದಂ ಸರಿಯಾದರೀತಿ. ಕರಗಸದಿಂದ ಕತ್ತರಿಸಂವುದಂ ಅತಿ 
ಯೋಗ್ಯವಾದರೂ ಅದಕ್ಕೆ ಹೆಚ್ಚು ಸಮಯ ಏಡಿಯುತ್ತದೆ. ಆದ್ದರಿಂದ ಆ ವಿಧಾನ 


ಅಷ್ಟು ಜನಪ್ರಿಯವಾಗಿಲ್ಲ. | 

ಕಟಾವು ಮಾಡುವಾಗ ಸರಿಯಾಗಿ ಬಲಿತವನ್ನೇ ಆರಿಸಿಕೊಳ್ಳಬೇಕು. `ಹೊಸ 
ಬಾಗಿ ಬೆಳೆಸಲಾದ ಮೆಳೆಗಳು 10 ವರ್ಷದವಾದಾಗ ಬಿದಿರುಗಳು ಸರಿಯಾಗಿ ಬಲಿ 
ತಿರಂತ್ರವೆ. 


ಬಿದಿರುಗಳ ಗುಣದೋಷಗಳ: ಮತ್ತು ಪ್ರಯೋಜನ 

ಬಿದಿರುಗಳು ಬಡವರ ಇಮಾರತು ಮರಗಳಂ. ಅವುಗಳ ಕೆಲವು ಒಳ್ಳೆಯ 
ಅಂಶಗಳು ಈ ಕೆಳಗಿನಂತಿವೆ : 

1. ಅತಿ ಉದ್ದವಾಗಿದ್ದು, ಅಖಂಡವಾಗಿರುವುದಲ್ಲದೆ ಒಳಗೆ ಪೊಳ್ಳಾಗಿ 
ರುತ್ತವೆ. ಇದರಿಂದಾಗಿ, ಬೇಕಾದ ಉದ್ದಳತೆಯಲ್ಲಿ ಬೇಕಾದ ಗಾತ್ರದಲ್ಲಿ ಸೀಳಿಕೊಳ್ಳ 


ಬಹುದು. ಇದಕ್ಕೆ ಯಂತ್ರಸಾಧನಗಳೂ ಬೇಕಿಲ್ಲ. ಹಳ್ಳಿಗಳಲ್ಲಿಯೇ ತಯಾರಿಸಿ 
ಕೊಳ್ಳಬಹಂದಾದ ತೀರ ಅಗ್ಗದ ಬೆಲೆಯ ಬಳಕೆಯಲ್ಲಿರುವ ಸಾಧನಗಳು ಸಾಕು. 


2. ಅಲ್ಲಲ್ಲಿ ಗಂಟಂ, ಗೆಣ್ಣುಗಳು ಇರುತ್ತವೆ. ಈ ಭಾಗವು ಅಖಂಡವಾಗಿ 
ಬಲಿಷ್ಠವಾಗಿರುತ್ತದೆ. ಆದ್ದರಿಂದ, ಬಿದಿರುಗಳಂ ಬಾಗಂವುದಿಲ್ಲ. ಮುರಿಯುವುದಿಲ್ಲ. 
ಗುಡಿಸಲು ಕಟು ವುದಕ್ಕೆ ಅತಿಯೋಗ್ಯ. 


3, ಬಿದಿರುಗಳೊಳಗಿನ ನಾರುಗಳು ವಂತ್ತು ಅವುಗಳ ರಚನೆಗಳ ವೈಶಿಷ್ಟ್ಯ 
ದಿಂದಾಗಿ ಅವು ಬಹು ಹೆಚ್ಚಿನ ಭಾರವನ್ನು ಹೊರುತ್ತವೆ, ತಡೆದುಕೊಳ್ಳುತ್ತವೆ. 
ಕರ್ಷಕಶಕ್ತಿ ಎಂಗಿಲಾದದ್ದು. ಬೇಗ ಮುರಿಯುವುದಿಲ್ಲ. 


4. ಆಕಾರಗಳ ವೈಶಿಷ್ಟ್ಯದಿಂದಾಗಿ ಸಂಗ್ರಹಿಸಿಡಂವುದೂ ಸುಲಭ. 

5. ಮೇಲ್ಮೈ ಗಟ್ಟಿ ಮತ್ತು ಹೊಳಪುಳ್ಳದ್ನಾಗಿದ್ದು ಆಕರ್ಷಣೀಯ ಬಣ್ಣ 
ಹೊಂದಿರುತ್ತದೆ. ಇಮಾರತಂಗಳಿಗೆ ಯೋಗ್ಯವಾದ ಮಗಳಂತೆ ಬಿದಿರುಗಳಿಗೆ 
ತೊಗಟೆಗಳು ಇರುವುದಿಲ್ಲ. ಇವುಗಳ ಯಾವ ಭಾಗವೂ ವೃಥಾ ವ್ಯರ್ಥವಾಗುವುದಿಲ್ಲ. 


6. ಬೆಲೆ ಅಗ್ಗ, ಎಲ್ಲೆಡೆಗಳಲ್ಲಿಯೂ ದೊರೆಯುತ್ತವೆ. 
7. ಚೆನ್ನಾಗಿ ಉಪಚಾರ ಹೊಂದಿದಾಗ ಬಹಂಕಾಲ ತಾಳಂತ್ತವೆ. 
8. ತೀರ ಹಗಂರ. 


"ಸಾಮಾನ್ಯ ವಿವರಣೆ - | 15 


9. ಉಪಯೋಗವು ತೀರ ಸುಲಭ ; ಉಪಕರಣಗಳು ಅಗ್ಗ, ಉಪಯೋಗಿ 
ಸುವಾಗ ಹೆಚ್ಚಿನ ಜ್ಞಾನ, ಜಾಣತನಗಳು ಅವಶ್ಯವಾಗುವುದಿಲ್ಲ. 
ಬಿದಿರುಗಳಲ್ಲಿ ದೋಷಗಳೂ ಇರುತ್ತವೆ ; ಅವು ಕೆಳಗಿನಂತಿವೆ : 
1. ತಣಿಪು, ಆರ್ದ್ವತೆಗಳಿರುವ ಪರಿಸ್ಥಿತಿಗಳಲ್ಲಿ ಹೆಚ್ಚುಕಾಲ ಬಾಳಂವುದಿಲ್ಲ. 
2. ಕೆಲವು ಹುಳ:ಹಂಪ್ಚಡಿಗಳು ದಾಳಿ ನಡೆಸುತ್ತವೆ; ತಿನ್ನತೊಡಗುತ್ತವೆ, 
ರಂಧ್ರ ಕೊರೆಯುತ್ತವೆ. ಆಗ ಬಿದಿರಿನಿಂದ ತಯಾರಿಸಲಾದ ವಸ್ತುಗಳು, ಕಟ್ಟಡಗಳಂ 
ಹಾನಿಗೀಡಾಗುತ್ತವೆ. 
ತಿ, ನೆಲದಲ್ಲಿರುವ ಬಿದಿರು ಭಾಗಗಳು ಕೆಲವೇ ದಿನಗಳಲ್ಲಿ ಲಡ್ಡಾಗಂತ್ತವೆ. 
ನೆಲಗಟ್ಟುಗಳಿಗೆ ಯೋಗ್ಯವಲ್ಲ. 
"4, ಬೆಂಕಿಯ ಬಾಧೆ ಹೆಚ್ಚಾ. 
5. ದಿನಗಳೆದಂತೆ ಬಲಗುಂದುತ್ತವೆ- 
6. ಆರ್ದ್ವಹವೆಯಲ್ಲಿ ಊದಿ, ಒಣ ಹವೆಯಲ್ಲಿ ಒಣಗಂತ್ತವೆ. 


ಕೆಲವು ದೋಷಗಳನ್ನು ನಿವಾರಿಸುವುದು ಸಾಧ್ಯ. ಆ ಬಗ್ಗೆ ತಕ್ಕ ಉಪಚಾರ 
ವಿಧಾನಗಳನ್ನು ಕಂಡುಹಿಡಿಯಲಾಗಿದೆ. ಉಪಚರಿಸಲಾದ, ಎಂದರೆ ಸಂಸ್ಕರಿಸಿದ 
ಬಿದಿರುಗಳಿಂದ ತಯಾರಿಸಲಾದ ವಸ್ತುಗಳು ಬಾಳಿಕೆಬರುತ್ತವೆ. ಉಪಚರಿಸಲಾದ 
ಬಿದಿರುಗಳಿಗೆ ಪರಿಷ್ಕೃತ ಇಲ್ಲವೇ ಸಂಸ್ಕರಿತ ಬಿದಿರುಗಳೆಂದಂ ಹೆಸರು. 


ಉಪಚಾರ (ಸಂಸ್ಕರಣ) 

ಬಿದಿರುಗಳಿಗೆ ಪರೋಪಜೀವಿ ಮತ್ತು ಶಿಲೀಂಧ್ರಗಳ ಬಾಧೆ ಇರುತ್ತದೆ. 
ಬಾಂಬೂಸಾ ಲಾಂಗೀಸ್ಬಿಕ್ಕೊಲೇಟಾ ಮತ್ತು ಮೇದಾರಗಳ ಬಿದಿರುಗಳು ನಿರೋಧಕಶಕ್ತಿ 
ಹೊಂದಿವೆ. 5-6 ವರ್ಷಗಳಿಗೂ ಎಳೆಯವುಗಳಿಗೆ ಬಾಧೆ ಹೆಚ್ಚು. ಬಲಿತ ಬಿದಿರು 
ಗಳನ್ನೇ ಸಕಾಲದಲ್ಲಿ ಕಟಾವುಮಾಡಿ ಒಂದೆರಡು ವಾರಗಳತನಕ ಬುಡ ಕೆಳಗೆಮಾಡಿ 
ನಿಲ್ಲಿಸಿಟ್ಟಾಗ ಒಳಗಿನ ನೀರು ಇಳಿದಂಹೋಗುಂತ್ತದೆ. ಇದಕ್ಕೆ ಸಕಾಲವೆಂದರೆ, ಬೇಸಿಗೆ 
ತಿಂಗಳಂಗಳು. ಮಳೆಗಾಲದಲ್ಲಿ ಕಡಿದವುಗಳನ್ನು ರಕ್ಷಿಸಿಕೊಳ್ಳುವುದು ಅಸಾಧ್ಯ. ವಿವಿಧ 
`ಪ್ರದೇಶಗಳಲ್ಲಿ ಕೆಲವು ತಿಂಗಳುಗಳನ್ನು ಅಕಾಲವೆಂದು ಹೇಳಬಹುದು. 


ಕ್ರಿಮಿಕೀಟಗಳ ಬಾಧೆಗೆ ಬಿದಿರುಗಳೊಳಗಿನ ಕಾರ್ಬೊಹೈಡ್ರೇಟ್‌ ಅಂಶ ಕಾರಣ. 
ಕಾರ್ಬೊಹೈಡ್ರೇಟ್‌ ಅಂಶ ತೀರ ಕಡಮೆ ಇರುವಾಗ ಕ್ರಿವಿಂಕೀಟಗಳು ದಾಳಿಮಾಡು 
ವುದಿಲ್ಲ. ಆದ್ದರಿಂದ, ಅದನ್ನು ವಿಂತಗೊಳಿಸುವುದು ಅಥವಾ ನಿರ್ಮೂಲ ಮಾಡು 
ವುದು ಬಿದಿರುಗಳನ್ನು ರಕ್ಷಿಸಿಕೊಳ್ಳುವ ವಿಧಾನ. ಈ ದಿಸೆಯಲ್ಲಿ ನೀಂನಲ್ಲ 3 
 ತಿಂಗಳಂಗಳವಂಟ್ಟಿಗೆ ಮುಂಳಂಗಿಸಿ ಇಡುವುದೂ ಒಂದಂ ಉಪಾಯ. - 


16 ಬಿದಿರು ಮತ್ತು ಬೆತ್ತ 


ಸಮುದ್ರದಂಡೆಯಲ್ಲಿ ವಾಸಿಸುವವರು, ಬಿದಿರುಗಳನ್ನು ಸಮುದ್ರದಂಡೆಯಾಲ್ಲಿ 
ಕೆಲದಿನ ಹುಗಿಯುತ್ತಾರೆ. ಉಪ್ಪ ನೀರಿನಲ್ಲಿ ಮುಳುಗಿಸಿದಾಗ ಬಿದಿರುಗಳಲ್ಲಿಯ ಸಿಹಿ 
ಅಂಶಗಳು ನೀರಿನಲ್ಲಿ ಕರಗಿಬಿಡುತ್ತವೆ. ಹೊಗೆಯ ಮೇಲೆ ಇಡುವುದು ಇನ್ನೊಂದಂ 
ವಿಧಾನ. ಬಚ್ಚಲ ಒಲೆಗಳ ಮೇಲೆ ಸಡಿಲಾದ ಅಟ್ಟಿಗಳನ್ನು ಕಟ್ಟಿ ಅವುಗಳ ಮೇಲೆ 
ಕೂಡಿಟ್ಟಾಗ ಯಾವ ಖರ್ಚೂ ಇಲ್ಲದೆ ಬಿದಿರುಗಳ ರಕ್ಷಣೆಯಾಗುತ್ತದೆ. ಅದಿಲ್ಲ 
ವಾದರೆ ಅಟ್ಟಗಳನ್ನು ಕಟ್ಟಿ ಹೊಗೆ ಹಾಕಬೇಕಾಗುತ್ತದೆ. ಇದು ಶ್ರಮ ಮತ್ತು 
ಖರ್ಚಿನ ಬಾಬು. ಹೊಗೆಗೆ ಇಟ್ಟ ಬಿದಿರುಗಳ ಬಣ್ಣ ಬದಲಾಗಿ, ಅವು ಮನೋಹರ 
ವಾದ ಕಡುಗೆಂಪು ಬಣ್ಣವನ್ನು ತಾಳಂತ್ರವೆ. ಹೀಗೆ ಹೊಗೆಗಿಟ್ಟ ಬಿದಿರುಗಳಿಂದ 
ಜಪಾನೀಯರು ಕಲಾತ್ಮಕ ವಸ್ತುಗಳನ್ನು ತಯಾರಿಸಿ ನಿಯ ರ್ಯಾತ(ರಫ್ತು) ಮಾಡುತ್ತಾರೆ. 
ಹೊಗೆಯಿಂದ ಕಾರ್ಬೊಹೆ ಓಡ್ರೇಟ್‌ ಕಳೆದು, ಕ್ರಿಮಿಕೀಟಗಳಿಗೆ ಮಾರಕವಾದ ಕ್ರಿಯೋ 
ಸೋಟ ದ್ರವ್ಯ ತಯಾರಾಗುತ್ತದೆ. 


ಇವು ಅನಾದಿಯಿಂದಲೂ ಗ್ರಾಮಾಣ ಜನತೆ ಅನಂಸರಿಸುತ್ತ ಬಂದ ಉಪಾಯ 
ಗಳು. ಇತ್ತೀಚೆಗೆ ಚುಚ್ಚುಮದ್ದುಗಳಿಂದ ಕಾರ್ಬೊಹೈಡ್ರೇಟ್‌ ಅಂಶ ನಾಶಗೊಳಿ 
ಸುವ ವಿಧಾನ ಬಳಕೆಗೆ ಬಂದಿದೆ. ಗೆಣ್ಣುಗಳ ಸಮೀಪದಲ್ಲಿ 6 ಮಿಲಿಮೀಟರ್‌ ಎಂದರೆ 
ಕಾಲು ಅಂಗುಲ ಗಾತ್ರದ ರಂಧದ್ರಮಾಡಿ ಅದರಲ್ಲಿ ಕ್ರಿಯೋಸೋಟ ಮತ್ತು ಪೆಟ್ರೋಲಿ 
ಯಂಗಳನ್ನು ಸರಿಪ್ರಮಾಣದಲ್ಲಿ ಕೂಡಿಸಿದ ಅಥವಾ ಕ್ರಿಯೋಸೋಟ ಮತ್ತು ಸಾಸಿವೆ 
ಎಣ್ಣೆಗಳನ್ನು 1:4 ಪ್ರಮಾಣದಲ್ಲಿ ಕೂಡಿಸಿದ ಮಿಶ್ರಣ ತುಂಬಿ ಮುಚ್ಚಿ 2-3 ದಿನಗಳ 
ತನಕ ಬಿದಿರುಗಳನ್ನು ಎತ್ತಿ ನಿಲ್ಲಿಸುತ್ತಾರೆ. ಒಂದುಗಳಕ್ಕೆ 20 ಕ್ಯೂಬಿಕ್‌ ಸೆಂಟಿ 
ಮೀಟರ್‌ ವಿಂಶ್ರಣ ಬೇಕು; ಆದು ಕ್ರಮೇಣ ಮೇಲಿನಿಂದ ಇಳಿದುಬರುತ್ತದೆ. 


ಬಾಂಬೂಸ್‌ ಫಾರ್‌ ಹೌಸ್‌ ಕನ್ಸ್ಟಕ್ಷನ್‌ ಪುಸ್ತಕ(ಪುಟ 16)ದಲ್ಲಿ ಈ ಕೆಳಗಿನ 
ವಿಧಾನಗಳನ್ನು ಸೂಚಿಸಲಾಗಿದೆ : 

1. ತಾಮ್ರ-ಕ್ರೋಮ್‌ ಆರ್ಸೆನಿಕ್‌ ಮಿಶ್ರಣ: ಒಂದು ಪಾಲು ಆರ್ಸೆನಿಕ್‌ 
ಪೆಂಟಾಳ್ಸೈಡಿನಲ್ಲಿ 3ಪಾಲಂ ಕಾಫರ್‌ ಸಲ್ಫೇಟನ್ನು ಚೆನ್ನಾಗಿ ಬೆರೆಸಿ ಆಮೇಲೆ 4ಪಾಲಂ 
ಪೊಟಾಸಿಯಂ ಡೈಕ್ರೋಮೇಟನ್ನು ಸೇರಿಸಲಾಗುತ್ತದೆ. ಇದಕ್ಕೆ ಅವಶ್ಯವಿರುವಷ್ಟು 
ನೀರನ್ನೂ ಕೂಡಿಸಬೇಕು. 


2. ತಾಮ್ರ, ಕ್ರೋಮ್‌-ಆಸೆಟಿಕಿ ಆಮ್ಲ : ಇದು ಇನ್ನೂ ಹಸಿಯಾಗಿರುವ 
` ಎಂದರೆ, ಆಗ ತಾನೆ ಕಡಿಯಂಲಾದ ಬಿದಿರುಗಳ' ಉಪಚಾರಕ್ಕೆ ಯೋಗ್ಯ. ಇಲ್ಲಿ 
4 ಪಾಲು ಕಾಫರ್‌ ಸಲ್ಫೇಟ್‌ (ಮೈಲಂತುತ್ತ ದಲ್ಲಿ. 4 ಪಾಲು ಪೊಟಾಸಿಯಂ 
`ಡೈಕ್ರೊವೆಂಟನಲ್ನು: ಚೆನ್ನಾಗಿ ಬೆರೆಸಿ, ಬಳಿಕ 3 ಪಾಲು . ಅಸೆಟಿಕ್‌ ಆಮ್ಲವನ್ನು ಎಂಶ್ರ 
ಮಾಡಲಾಗುತ್ತದೆ. ಇದಕ್ಕೆ ಅವಶ್ಯವುಳ್ಳಷ್ಟು ನೀರನ್ನೂ ಕೂಡಿಸಬೇಕು" ' 


ಸಮಾನ್ಯ ಎವರಣೆ 18 


ಶಾಮ್ರ-ಕ್ರೋಮ್‌-ಆರ್ಸೆನಿಕ್‌ ವಿಧಾನದಿಂದ ಉಪಚರಿಸಂವಾಗ ಬಿದಿರುಗಳ ಎಲೆ, 
ಟೊಂಗೆಗಳನ್ನು ಕತ್ತರಿಸಿ ಹಾಕಿ, ಬಿದಿರನ್ನು ಅವಶ್ಯವುಳ್ಳಷ್ಟು ಉದ್ದವಾಗಿ ತುಂಡು 
ಮಾಡಿಕೊಂಡು, ಅವುಗಳನ್ನು ಎಂಶ್ರಣದಲ್ಲಿ ಮುಳುಗಿಸಿಡಬೇಕು. ತಾಮ್ರ-ಕ್ರೋವಕ್‌ 
ಅಸಿಟಿಕ್‌ ಆವ್ಲಾ ವಿಧಾನದಿಂದ ಉಪಚರಿಸಂವಾಗ, ಆಗಲೇ ಕಡಿಯಲಾದ ಬಿದಿರಂ 
ಗಳನ್ನು ಎಲಿ. ಟೊಂಗೆಗಳ ಸಮೇತವಾಗಿ ಮಿಶ್ಚಣದಲ್ಲಿ ಮುಳುಗಿಸಿ ಇಡಬೇಕು. 
ಎಲೆಗಳಿಗೆ ಗಾಳಿಯ ಸಂಪರ್ಕವಿರಬೇಕು. 


ಡಾ! ಸಿಂಗರು, ಆಗ ಮಾತ್ರವೇ ಕಡಿಯಲಾದ ಡವಿಗೆ ಮತ್ತು ವೇೋದಾರಗಳಗಳ 
ಮೋಲೆ 1) ಆಸು (ಆರ್ಸೆನಿಕ್‌ ಕಾಪರ್‌), 2) ಜಿಂಕ್‌ ಕ್ಲೋರೈಡ್‌, 3) ಹೈಡ್ಫೋ 
ಜನ್‌ ಬೋರೇಟ್‌, 4) ಸೋಡಿಯಂ ಬೋರೇಟ್‌ಗಳ ಮಿಶ್ರಣವನ್ನು (ಸಮಪ್ಪಮಾಣ 
ದಲ್ಲಿ) ಪ್ರಯೋಗಿಸಿನೋಡಿದರು. ಈ ದ್ರವ್ಯಗಳು ಕಾಂಡಗಳಲ್ಲಿ ಪಸರಿಸುವ ವಿಧಾನ 
ಮತ್ತು ಒತ್ತಡಕೊಡುವ ವಿಧಾನಗಳೆರಡನ್ನೂ ಅನಂಸರಿಸಿದರು. ದ್ರವ್ಯಗಳು 3 ರಿಂದ 
5 ವಾರಗಳಲ್ಲಿ ಬಿದಿರುಗಳಲ್ಲಿ ಚೆನ್ನಾಗಿ ಹರಡಿಕೊಂಡವು. ಹಾಗೆಯೇ ಒತ್ತಡ 
ಕೊಟ್ಟಾಗಲೂ ಕಡವೆ ಅವಧಿಯಲ್ಲಿ ಸೇರಿಕೊಂಡವು. ಈ ವಿಧಾನಗಳು ಇಡಿಯ 
ಬಿದಿರುಗಳಿಗಿಂತ ತುಂಡು ಅಥವಾ ಸೀಳಿದ ಬಿದಿರುಗಳಮೇಲೆ ಹೆಚ್ಚು ಪರಿಣಾವಂ 
ಕಾರಿಯಾಗುತ್ತವೆ. 


ಜಪಾನಿನಲ್ಲಿ ಅನೇಕ ವಿಧಾನಗಳು ಪ್ರಚಾರದಲ್ಲಿವೆ. ಅಲ್ಲಿ ಕಾಪರ್‌ಸಲ್ಫೇಟ್‌, 
ಜಿಂಕ್‌ ಸಲ್ಪೇಟ್‌, ಕಾರ್ಬಾಲಿಕ್‌ ಆಮ್ಲ, ಅಸಿಟಿಕ್‌ ಅಮ್ಲ. ಪಟಿಕ, ಕೊರೊಸಿವ್‌ 
ಸಬ್ಲಿಮೇಟ್‌, ಸೋಡಿಯಂ, ಫ್ಲೊರೈಡ್‌ ದ್ರವ್ಯಗಳನ್ನು ಬಳಸಲಾಗುತ್ತದೆ. ಇವು 
ಬಿದಿರುಗಳಮೇಲೆ ದಾಳಿಮಾಡುವ ಕ್ರಿವಿಂಕೀಟಗಳಿಗೆ ಮಾರಕಗಳಂ. ಶೇಕಡಾ 0.9. 
1.25 ಸತ್ವದ ಕಾಪರ್‌ ಸಲ್ಫೇಟ್‌, ಶೇಕಡಾ 1-2 ಸತ್ವದ ಅಸಿಟಿಕ್‌ಆವ್ಲಾ, ಶೇಕಡಾ 
1-2 ಸತ್ವದ ಕಾರ್ಬಾಲಿಕ್‌ ಆವ್ಲಾಗಳು ಕೀಟಗಳನ್ನು ಸವಿಂಪ ಬರಗೊಡಂವುದಿಲ್ಲ. 
ಇವುಗಳ ಮಿಶ್ಚಣಮಾಡಿದ ನೀರಿನಲ್ಲಿ ಬಿದಿರಂಗಳ ತುಂಡು ಅಥವಾ ಸೀಳುಗಳನ್ನು 20 
ನಿಮಿಷ ನೆನೆಸಿಟ್ಟಾಗ ಅವುಗಳಿಗೆ ಒಳ್ಳೆಯ ರಕ್ಷಣೆ ದೊರೆಯುತ್ತದೆ. ಶೇಕಡಾ 1-2 
ಸತ್ವದ ಪೊಟ್ಕಾಸಿಯಂ ಡೈಕ್ಟೋಮೇಟ್‌ ಕೂಡ ರಕ್ಷಣೆಯನ್ನು ಕೊಡುತ್ತದೆ; ಆದರೆ, 
ಅದರಿಂದ ಬಿದಿರುಗಳ ಬಣ್ಣ ಬದಲಾಗುತ್ತದೆ. 


21 


ಅಧ್ಯಾಯ 2 
ಬಿದಿರು ವಸ್ತುಗಳು 


ಬಿದಿರುಗಳ ಉಪಯೋಗವು ಮನುಷ್ಯನ ನಿತ್ಯಜೀವನದಲ್ಲಿ ಬಹುಮುಖ. ಅದು 
ಆಹಾರ ಪೆದಾರ್ಥಗಳಾದಿಯಾಗಿ, ಭಾರವಾದ ಕಟ್ಟಡ ನಿರ್ಮಾಣಗಳತನಕ 
ವ್ಯಾಪಿಸಿದೆ. ಅವುಗಳ ಪ್ರತಿಯೊಂದು ಭಾಗವೂ ಒಂದಲ್ಲೊಂದು ಉಪಯೋಗಕ್ಕೆ 
ಬರುತ್ತದೆ. ಇಮಾರತು ಕಟ್ಟಿಗೆಯ ಸ್ಥಾನದಲ್ಲಿ ಇವುಗಳನ್ನು ಉಪಯೋಗಿಸ 
ಬಹಂದಾಗಿದೆ. : ಅನೇಕಸಲ ಇಡೀ ಕಟ್ಟಡಗಳನ್ನು ಇವುಗಳಿಂದ ಕಟ್ಟ ಬಹುದಾಗಿದೆ. 
ಅವಶ್ಯವುಳ್ಳಷ್ಟು ಉದ್ದವಾಗಿ ಕತ್ತರಿಸಿಕೊಂಡು ತಯಾರಿಸಿದ ಪರದೆ, ಚಾಪೆಗಳು ಹೊರ 
ಮತ್ತು ಒಳೆಗೋಡೆಗಳಿಗೂ ನೆಲದಮೇಲೆ ಹಾಸಿಕೊಳ್ಳಲೂ ಬರುತ್ತವೆ. ಇವುಗಳಿಂದ 
ಮನೆಗಳ ಮೇಲೆ ಮಾಡುಗಳನ್ನು ಕಟ್ಟಬಹಂದು. ಅಟ್ಟಳಿಕೆ, ನಿಚ್ಚಣಿಕೆ, ಸಂಕ (ಸೇತುವೆ), 
ಹರಿಣಿ, ದೋಣಿ ಮತ್ತು ತೆಪ್ಪಗಳ ರಚನೆಗೆ ಇವುಗಳಷ್ಟು ಯೋಗ್ಯಮರ ಯಾವುದೂ 
ಇಲ್ಲ. ಹಾಗೆಯೇ ಬೇಲಿಗಳಿಗೂ ಬಿರುಗಾಳಿಯಿಂದ ಗಿಡಮರಗಳನ್ನು ರಕ್ಷಿಸುವುದಕ್ಕೂ 


. ಬಿದಿರುಗಳು ಉಪಯುಕ್ತ. 


ಚಕ್ಕಡಿನೊಗ, ಹಾರೆ, ಸರಂಜಾಮುಹಿಡಿಕೆ, ಹಗ್ಗ. ಹಾಸಂವ ಸಾಧನ, 
ಕೈಗೋಲಂ, ಬೆತ್ತ, ಡೇರೆಗೂಟ. ಕುಂಚ, ಕೊಳವೆ ಚತ್ತರಿಗೆ, ಆಟಿಕೆ, ಗಾಳಿಪಟ, 
ವಾದ್ಯವಸ್ತು, ಭರ್ಜಿ ಹಾಗೂ ಅವುಗಳ ಹಿಡಿಕೆ. ಬಿಲ್ಲು, ಬಾಣ, ಬೆಳಗುವ ಸಾಧನ 
" (ಟಾರ್ಚ್‌), ಶಿರಸ್ವಾಣ, ಇವು ಬಿದಿರುಗಳಿಂದ ತಯಾರಿಸಬಹುದಾದ ಇತರ ಕೆಲವು 
ವಸ್ತುಗಳು. ಬುಟ್ಟಿ, ಉಪಾಹಾರ ವಸ್ತುಗಳ ಸಾಗಾಣಿಕೆಗೆ ಬೇಕಾಗಂವ ಪೆಟ್ಟಿಗೆ, 
ಪೀಠೋಪಕರಣ, ಚಾಪೆ, ಪರದೆ, ಇತ್ಯಾದಿಗಳ ತಯಾರಿಕೆಯಲ್ಲಿ ಧಾರಾಳವಾಗಿ 
ಉಪಯೋಗಿಸಲಾಗುವ ಕಚ್ಚಾಸರಕು ಬಿದಿರೆ: ಸಿಮೆಂಟ್‌ ಗಚ್ಚುಗಳಿಗೆ ಬಲ 
' ಕೊಡುವುದಕ್ಕೆ ಇವುಗಳ ಪಟ್ಟಿಗಳನ್ನು ಉಪಯೋಗಿಸಲಾಗುತ್ತದೆ. ಪ್ಯಾರಾಕೋಲ 
ಎಂಬ ಛತ್ರಿಗಳು ಬಿದಿರಿನಿಂದ ಮಾಡಿದ್ದು... ' ಬಿದಿರಿನ ಅರಗಿನ ಕಲಾತ್ಮಕ ವಸ್ತುಗಳಂ 
ಜಗತ್ಪ್ರಸಿದ್ಧ. 


ಭಾರತ ಮತ್ತು ಚೀನಾ ದೇಶಗಳಲ್ಲಿ ಬರಗಾಲ ಬಂದಾಗ ಬಡಜನರು ಇವುಗಳ 
ಬೀಜಗಳನ್ನು ತಿಂದಂ ಬದುಕುತ್ತಾರೆ (ಈ ಬೀಜಗಳಿಗೆ ಬಿದಿರಕ್ಕಿ ಎನ್ನುತ್ತಾರೆ. 
ಇವುಗಳನ್ನು ಬೇಯಿಸಿದಾಗ ಖಾದ್ಯವಸ್ತುಗಳಾಗುತ್ತವೆ). ಇವು ಅಕ್ಕಿಯಂತೆಯೇ 
ಕಣಂಶ್ರವೆ; ಆದರೆ ಸ್ವಲ್ಪ ದಪ್ಪವಿರುತ್ತವೆ. ಎಳಿಬಿದಿರಂ (ಕಳಲಿ)ಗಳನ್ನು ನೀರಿನಲ್ಲಿ 


ಬಿದಿರ; ವಸ್ತುಗಳು 19 


ನೆನೆಸಿಟ್ಟು, ಕುದಿಸಿ, ಪಲ್ಕ ಮತ್ತು ಉಪ್ಪಿನಕಾಯಿಗಳನ್ನು ತಯಾರಿಸುತ್ತಾರೆ. 
ಎಳೆಬಿದಿರುಗಳ ವಖರಬ್ಬಾಗಳನ್ನು ಸಕ್ಕರೆಪಾಕದಲ್ಲಿ ತಯಾರಿಸಲಾಗುತ್ತದೆ. ಬೇಯಿಸದೆ 
ಇದ್ದವು ತಿನ್ನಲು ಯೋಗ್ಯವಲ್ಲ; ವಿಷಪ್ರಾಯವಾಗಿರುತ್ತವೆ. 


ಕೆಲವು ಸೀವೆಂಗಳಲ್ಲಿ ಹೂಬಿಡುವ ಸಮಯದಲ್ಲಿ ಬಿದಿರುಗಳಿಂದ ಖಾದ್ಯಯೋಗ್ಯ 
ವಾದ ಸಿಹಿಯಾದ ರಸವು ಹೊರಸೂಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಪೊಳ್ಳು 
ಭಾಗಗಳಲ್ಲಿ ಎಂದರೆ ಗೆಣ್ಣುಗಳ ನೆಲೆಯಲ್ಲಿ ಸಿರಿಯಾದ ನೀರು ಸಂಗ್ರಹವಾಗುತ್ತದೆ. 
ಬಿದಿರಿನ ಎಲೆಗಳನ್ನು ದನಕರಂಗಳೂ ಪ್ರೀತಿಯಿಂದ ತಿನ್ನುತ್ತವೆ. 


ಬಿದಿರಂ ಹಾಗೂ ಅವುಗಳಿಂದ ತಯಾರಿಸಲಾದ ಕಲಾತ್ಮಕ ವಸ್ತುಗಳ ಸೌಂದರ್ಯ 
ಹಾಗೂ ವೈಶಿಷ್ಟ್ಯಗಳನ್ನು ನೋಡಬಯಸುವವಂಂ ಜಪಾನಿಗೆ ಹೋಗಬೇಕು. "ಆಲ್ಲಿ 
ಕಯಾರಾಗುವ ರೇಡಿಯೋ ಇರಿಸುವ ಬಿದಿರಿನ ಪೆಟ್ಟಿಗೆಗಳ ಸೌಂದರ್ಯವು 
ವರ್ಣನಾತೀತ. ಬುಟ್ಟಿ, ಚೂರಿ, ಮುಳ್ಳು. ಚಮಔ, “ಧೂಮಪಾನದ ತಟ್ಟೆ, 
ಕೈಚೀಲ, ಹೆಂಚು, ಪದರು ಹಲಗೆ, ಕೈಗೋಲು, ಗಾಳದ ಕೋಲು, ಹೆಣಿಗೆ ಸೂಜಿ, 
ಅಟಿಕೆ, ಪಾದತ್ರಾಣ, ಹರಿವಾಣ, ಕೊಳವೆ, ಬೀಸಣಿಕೆ ಇನ್ನೂ ನೂರಾರು ವಸ್ತು 


ಗಳನ್ನು ಅಲ್ಲಿ ಬಿದಿರಿನಿಂದ ತಯಾರಿಸುತ್ತಾರೆ. 


ಕಳಲಿ ಉಪ್ಪಿನಕಾಯಿ, ಮುರಬ್ಬಾ ವಿದೇಶಗಳವರ ಮನಸ್ಸನ್ನು ಬಹಂವಾಗಿ 
ಆಕರ್ಷಿಸಿವೆ. ಬಿದಿರುಗೆಣ್ಣುಗಳಿಗೆ ಅಂಟಿಕೊಂಡಿರುವ ಹಾಳೆಗಳಿಂದ ಟೋಪಿ, ಮನೆಗಳ 
ಒಳಭಾಗಗಳಲ್ಲಿ ಉಪಯೋಗಿಸ ರುವ ಪಾದತ್ರಾಣಗಳಂ ಮತ್ತಿತರ ಉಪಯೋಗಿ 
ವಸ್ತುಗಳು ತಯಾರಾಗುತ್ತವೆ. 


ಕಾಗದ ಕೈಗಾರಿಕೆಗೆ ಬಿದಿರು ಯೋಗ್ಯ ಕಚ್ಚಾಸರಕು, ಭಾರತದ ಕಾಗದ 
ಕೈಗಾರಿಕೆಯು ಬಿದಿರಂ ಉತ್ಪಾದನೆಯನ್ನೇ ಹೆಚ್ಚಾಗಿ ಅವಲಂಬಿಸಿರಂತ್ತದೆ. 


ಪರದೆಗಳು 

ಬಿದಿರಿನಿಂದ ವಿವಿಧ ಬಗೆಯ ಪರದೆಗಳನ್ನು ತಯಾರಿಸುತ್ತಾರೆ : ಕೆಲವು ವಂಡಿಚ 
ಬರಂವಂಥವು ; ಕೆಲವು ಗೋಡೆಗಳಿಗೆ ತೂಗಹಾಕಬರಂವಂಥವು, ಕೆಲವು ಜೇಬು 
ಗಳುಳ್ಳವು. ಬಿದಿರಂ ಪರದೆಗಳಂ ನಮ್ಮ ದೇಶದವರಿಗೆ ಹೊಸತೇನಲ್ಲ. ಇತ್ತೀಚಿನ 
ವರೆಗೂ ಮಹಮ್ಮದೀಯರ ಮನೆಗಳ ಬಾಗಿಲು, ಕಿಟಕಿಗಳನ್ನು ಭಾಗಶಃ ಮುಚ್ಚಾ 
ವುದಕ್ಕಾ ಗಿ ಅವು ಬಳಕೆಯಲ್ಲಿವೆ. ನೀರನ್ನು ಎರಚಿ ತೋಯಿಸಿದಾಗ ಬೇಸಿಗೆಕಾಲದಲ್ಲಿ 
ಹೆಚ್ಚಿನ ಶಾಖ ಕಡಮೆಮಾಡಲು ಇವು ಸಾಧನಗಳಾಗಿವೆ. ಇವುಗಳನ್ನು ಸುಲಭವಾಗಿ 
ತೊಳೆಯುವುದು ಸಾಧ್ಯ. 


ಕಿ 


20 ಬಿದಿರು ಮತ್ತು ಬೆತ್ತ 


ಪರದೆಗಳಲ್ಲಿ ಎರಡು ಬಗೆ: ಕಡ್ಡಿಗಳಿಂದ ಮಾಡಿದವುಗಳೆ, ಸೀಳುಗಳಿಂದ 
ಮಾಡಿದವುಗಳು. ಕಡ್ಡಿಗಳ ಗಾತ್ತ ಒಂದು ಸೂಜಿಯಷ್ಟರವರೆಗೆ ಇರುತ್ತವೆ. 
ಸೀಳುಗಳು 2 ಮಿಲಿಮೀಟರ್‌ಗಳಿಂದ 6 ಮಿಲಿಮೀಟರ್‌ಗಳತನಕ ದಪ್ಪವಿರುತ್ತವೆ. 
ಕಡ್ಡಿ ಪರದೆಗಳು ಹೆಚ್ಚು ಗಟ್ಟಿ. ಇವುಗಳನ್ನು ತಯಾರಿಸಲು ಹೆಚ್ಚು ಸಮಯ 
ತಗಲುತ್ತದೆ. ಹೆಚ್ಚು ಬಿದಿರು ಕೂಡ ಅವಶ್ಯ. ಪರದೆಗಳಿಗೆ ಬೇಕಾದ ಬಣ್ಣ 
ಹಾಕಬಹುದಾಗಿದೆ ; ಚಿತ್ರಗಳನ್ನೂ ಬಿಡಿಸಬಹುದು. ಬಣ್ಣಗಳನ್ನು ಸಿಂಪಡಿಸಿ ಚಿತ್ತಾರ 
ಬಿಡಿಸಬಹುದು, ಮೇಲೆ ಅಂಟಿಸುವ ಕಾಗದಗಳ ಸ್ಕಾ ನದಲ್ಲಿ ಇವುಗಳನ್ನು ಉಪಯೋಗಿಸು 
ತ್ತಾರೆ, ಇವುಗಳಿಗೆ ಜೀಬುಗಳನ್ನು ಜೋಡಿಸುತ್ತಾ ಕ ಕ್ಯಾಲೆಂಡರ್‌ಗಳ ಸ್ಥಾನದಲ್ಲಿ ಇವು 
ಗಳನ್ನು ಉಪಯೋಗಿಸುತ್ತಾರೆ. ಜಾಹೀರಾತುಗಳಿಗಾಗಿಯೂ ಉಪಯೋಗಿಸುತ್ತಾ ರೆ. 
ದಪ್ಪನೆಯ ಹೆಚ್ಚು ಅಗಲದ ಸೀಳುಗಳ ಪಟ್ಟಿಗಳಿಂದಲೂ ಪರದೆಗಳನ್ನು ತಯಾರಿ 
ಸುತ್ತಾರೆ, ಅವುಗಳಿಗೆ ಸಿಚಕ್‌ಗಳೆನ್ನುತ್ತಾರೆ. 


ಸೀಳು ಅಥವಾ ಕಡ್ಡಿಗಳನ್ನು ತಯಾರಿಸಲು ಮೇದಾರ ಜಾತಿಯವುಗಳನ್ನೇ 
ಉಪಯೋಗಿಸುತ್ತಾರೆ. ಅವುಗಳನ್ನು ಪರದೆಗಳ ಅಗಲಕ್ಕೆ ತಕ್ಕವುಗಳಾಗಿ ಕತ್ತರಿಸಿ 
ಕೊಂಡು 4 ಅಥವಾ 6 ಪಟ್ಟೆಗಳು ಬರುವಂತೆ ಸೀಳಿಕೊಳ್ಳ೭ ಬೇಕು. ಗಂಟುಗಳಿರುವಲ್ಲಿ 
ಒಳಭಾಗದ ದಿಬ್ಬಗಳನ್ನು ಸವರಿಕೊಳ್ಳೆ ಬೇಕು. ನಾಜೂಕಾದ ಪರದೆಗಳನ್ನು ತಯಾರಿ 
ಸುವಾಗ ಉಜ್ಞೂಗೊರಡು ಉಪಯೋಗಿಸುವುದು ಒಳ್ಳೆಯದು. ಕತ್ತಿ, ಚೂರಿಗಳು 
ಅನವಶ್ಯಕವಾಗಿ ಒಳಗಿನ ಪದರುಗಳನ್ನು ಹಾಳುಮಾಡುತ್ತವೆ. ಆದರೆ ಪದರುಗಳನ್ನು 
ಸಿದ್ಧಪಡಿಸಿಕೊಳ್ಳಲು ಚಾಕು, ಚೂರಿಗಳು ಯೋಗ್ಯ, ಈ ಪದರುಗಳಿಂದಲೇ ಪರದೆ 
ಗಳನ್ನು ನೇಯಲಾಗಂತ್ತದೆ. ಅವು ಒಂದೇ ಅಗಲವಿದ್ದರೆ ಮಾತ್ರ ತಯಾರಿಸುವ 
ವಸ್ತ್ರ(ಬುಟ್ಟಿ, ಪರದೆ, ಕುರ್ಚಿ, ಮೇಜು ಇತ್ಯಾದಿ)ಗಳು ಚಂದ ಕಾಣುತ್ತವೆ. 
ಪದರುಗಳನ್ನು ಮಾಡಲು ಕುಶಲತೆಬೇಕು. ಅದು ಅನುಭವಿಗಳ ಕೆಲಸ, ಪರದೆಗಳನ್ನು 
ಕೇರಳ, ಆಸಾಮ್‌ರಾಜ್ಯಗಳಲ್ಲಿ ಹೆಚ್ಚಾಗಿ ತಯಾರಿಸುತ್ತಾರೆ. : ಅಲ್ಲಿಯವು ಜಪಾನೀ 
ಪರದೆಗಳನ್ನು ಸರಿಗಟ್ಟು ) ವಂಥವಲ್ಲವಾದರೂ ಕೆಲಮಟ್ಟಿಗೆ ಸುಂದರವಾದ ಕುಶಲ 
ವಸ್ತುಗಳಾಗಿವೆ. ತ್‌ 


ಚಾಪೆಗಳು Oo 
ಬಿದಿರಿನ ಚಾಪೆಗಳನ್ನು ನೆಲದಮೇಲೆ ಹಾಸಲಿಕ್ಕೆ, ಅಡ್ಡಗೋಡೆ, . ಮೇಲಪುರಿ 
ಹಾಗೂ ಮಾಡುಗಳ ಒಳಮುಚ್ಚಿಗೆಗೆ, ಕಣಜ ನಿರ್ಮಾಣಕ್ಕೆ ಉಪಯೋಗಿಸುತ್ತಾರೆ. 
ಕೂಡಲು ಬಳಸುವ ಚಾಪೆಗಳನ್ನು ಬಿಗಿಯಾಗಿ ಹೆಣೆದಿರಬೇಕು. : ಚಾಪೆಗೆ ಉಪಯೋ 
ಗಿಸುವ ಸೀಳುಗಳು, ಪರದೆಗಳ ಸೀಳಂಗಳಿಗಿಂತ ಹೆಚ್ಚು ``ಅಗಲ, 'ದಪ್ಪವಾಗಿರಬೇಕು, 
ವೆಂತ್ತಗಿರಬೇಕು, ಸಂತ್ತಲಿಕ್ಕೆ ಬರಂವಂಥವಿರಬೇಕು. ವಿಶ್ಲೇಷವಾಗಿ "ಅವು ಜೆಕ್‌ ದತ್ತು 


ಬಿದಿರು ವಸ್ತುಗಳು. - 21 


ಟ್ವಿಲ್‌ ' ನಮೂನೆಯವಿರಂತ್ತವೆ. ಸೀಳುಗಳಿಗೆ ಬಣ್ಣ ಹಾಕುವುದು ರೂಢಿ. ಅಡ್ಡ 
ಗೋಡೆ, ಮೇಲಪುರಿ ಮತ್ತು ಅವುಗಳ ಒಳಮುಚ್ಚಿಗೆಗಳ ಚಾಪೆಗಳು ವಿಶೇಷವಾಗಿ 
ಟ್ವಿಲ್‌ ನಮೂನೆಯವು. ಅವುಗಳ ಸೀಳುಗಳು 1% ಸೆಂಟಿಮೀಟರ್‌ಗಳಂ 
( ಅಂಗುಲ) ಅಗಲ, 3.4 ಮಿಲಿ ವಿಂಟರ್‌ (೩ ಅಂಗುಲ) ದಪ್ಪ ಇರುತ್ತವೆ. ಕಣಜ 
ಗಳಿಗಾಗಿ ತಯಾರಿಸುವ ಚಾಪೆಗಳಂ ಚೆಕ್‌ ನಮೂನೆಯವು ; ಜಾಳವಾಗಿ ನೇಯಲ್ಪಟ್ಟಿ 
ರುತ್ತವೆ. ಇವು ಕೂಡ ಛಾವಣಿಗಳ ಚಾಪೆಗಳೆ ಸೀಳಂಗಳ ಅಗಲ, ಗಾತ್ರದವು 
ಇರುತ್ತವೆ. 


| Ce es 
le 
ತ್‌ alla 


EE Ils 


i 
ಸ 


ಜಟ ಗುಸು piss 


ral 





೫ 1 I 





ಚಿತ್ರ 4: &-ಚೆಕ್‌ ನಮೂನೆ, ಔ-ಟ್ವಿಲ್‌ ನಮೂನೆ 


ಟಾಪೆಗಳ ಸೀಳುಗಳನ್ನು ಕೈಗಳಿಂದಲೇ ಹೆಣೆಯುತ್ತಾರೆ. ಕೂಡುವುದಕ್ಕಾಗಿ 
ತೆಯಾರಿಸಲ್ಪಟ್ಟವು 2 ಮೀಟರ್‌ (6 ಅಡಿ) ಉದ್ದ, 1 ಮೀಟರ್‌ (3 ಅಡಿ) ಅಗಲದ 
ಎರುತ್ತವೆ, ಕ್ವಚಿತ್ತಾಗಿ ಬೇರೆ ಅಳತೆಯವೂ ಇರಬಹುದು. ಇವು ಒಂದು ಕಾಲದಲ್ಲಿ 
ಪ್ರಚಾರದಲ್ಲಿದ್ದವು. ಈಗ ಕೋರಾ ಹುಲ್ಲುಗಳವು ಪ್ರಚಾರದಲ್ಲಿ ಬಂದಿವೆ. ಕೋರಾ 
ಹುಲ್ಲಿನ ಚುಪೆಗಳು ಹೆಚ್ಚು ಚಂದ, ಹೆಚ್ಚು ಮೆತ್ತಗೆ, ಹೆಚ್ಚ ವಿನ್ಯಾಸಗಳಿಂದ ಕೂಡಿರಂ 
ತ್ತವೆ. ಅವು ಹೆಚ್ಚು ಹಗುರ, ಕೂಡಲು ಹೆಚ್ಚು ಅನುಕೂಲಕರ. 


ಇತರ ಉದ್ದೇಶಗಳಿಗೆ ತಯಾರಿಸಲಾಗುವ ಚಾಪೆಗಳು ಸಾಮಾನ್ಯವಾಗಿ 
4 ಮೀಟರ್‌ (12 ಅಡಿ) ಉದ್ದ, 1% ಮೀಟರ್‌ (4 ಅಡಿ) ಅಗಲವಾಗಿರುತ್ತವೆ. 
ಈ ಅಳತೆಯವೇ ವಿಶೇಷವಾಗಿ ಪ್ರಚಾರದಲ್ಲಿವೆ. ಗಿರಾಕಿಗಳ ಅಪೇಕ್ಷೆಯಂತೆ ಇತರ 
ಅಳತೆಯವುಗಳನ್ನೂ ಸಿದ್ಧಪಡಿಸುತ್ತಾರೆ. ಗಂಡಸರು ಸೀಳಂಗಳನ್ನು ತಯಾರಿಸಿಕೊಡು 
ತ್ತಾರೆ ; ಹೆಣ್ಣುಮಕ್ಕಳು ನೇಯುತ್ತಾರೆ. ಕಣಜದ ಚಾಪೆಗಳಾದರೆ ಒಬ್ಬ 
ಮನುಷ್ಯನು ಒಂದು ದಿನದಲ್ಲಿ 4-5 ಬಿದಿರುಗಳ ಸೀಳಂಗಳನ್ನು ತಯಾರಿಸುತ್ತಾನೆ. 
ಒಬ್ಬಾಕೆ 3` ಚಾಪೆಗಳನ್ನು ಹೆಣೆಯುತ್ತಾಳೆ. ಪ್ರತಿ ಚಾಪೆಗೆ ' ಮೂರು' ಬಿದಿರುಗಳೂ 
ಬೇಕಾಗುತ್ತವೆ. ` ೯ 


22 ಬಿದಿರು ಮತ್ತು ಚಿತ್ರ 


, ಚಾಪೆಗಳನ್ನು ಕಣಜಗಳನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸುವುದು ವಾಡಿಕೆ. 
ಒಂದು ಅಥವಾ ಜೋಡಿಸಲಾದ ಎರಡೂ ಚಾಪೆಗಳನ್ನು ಕೊಳವೆ ಆಕಾರದಲ್ಲಿ 
ಕಟ್ಟುತ್ತಾರೆ, ಸಾಮಾನ್ಯ ಕಣಜದ ಸುತ್ತಳತೆ 4 ಅಥವಾ 8 ಮೀಟರ್‌ (12 ಅಥವಾ 
24 ಆಡಿ) ಮಾ 1]-1, ಮೀಟರ್‌ (4.4, ಅಡಿ) ಎತ್ತರ. ಒಳಮ್ಯೆ 
ಹೊರಮೈಗಳೆರಡಕ್ಕೂ ಸಗಣಿ, ಮಣ್ಣುಗಳನ್ನು ಚೆನ್ನಾಗಿ ಕಲಸಿ ಮೆತ್ತುತ್ತಾರೆ. 
ಒಂದೆರಡು ದಿನಗಳಲ್ಲಿ ಅವು ಒಣಗಂತ್ತವೆ. ಗಾಳಿ ನೀರು ಒಳಸೇರದಂತಾಗುಂತ್ತದೆ. 
ತಾಳಿಕೆಯೂ ಹೆಚ್ಚುತ್ತದೆ. ಒಳಗೆ ಧಾನ್ಯಗೇನ್ನು ತಂಂಬಿ, ಮೇಲೆ ದಟ್ಟವಾಗಿ ಬುಗುರಿ 
ಯಾಕಾರದ ಹುಲ್ಲಿನ ಛಾವಣಿಯನ್ನು ಕಟ್ಟುತ್ತಾರೆ. ಆಗ ಮಳೆಯ ನೀರು ಒಳಸೇರಂ 
ವುದಿಲ. ಪ್ರತಿ ರೈತಾಗೆ ಇವು ಬೇಕೇ ಬೇಕು. ಮೇದಾರರಿಗೆ ಇದೊಂದು ಶಾಶ್ವತ 
ವಾದ ಉದ್ಯೋಗ. 


ಬಿದಿರಿನ ಚಾಪೆಗಳನ್ನು ಪ್ರದರ್ಶನಗಳಲ್ಲಿ ಮಳಿಗೆಗಳ ನಿರ್ಮಾಣಕ್ಕೆ ಉಪ 
ಯೋಗಿಸುತ್ತಾರೆ. ಬಡಮನೆಗಳಲ್ಲಿ ಅಡ್ಡಗೋಡೆಗಳಿಗಾಗಿ ಸಗಣಿ, ಮಣ್ಣುಗಳನ್ನು 
ಮೆತ್ತಿ ಉಪಯೋಗಿಸುತ್ತಾರೆ. ಕೆಲವೆಡೆ ಮದಂವೆಯ ಚಪ್ಪರಗಳನ್ನೂ ಈ ಚಾಪೆ 
ಗಳಿಂದ ತಯಾರಿಸಂತ್ತಾರೆ. 


ಬುಟ್ಟಿಗಳು 

ಬುಟ್ಟಿಗಳನ್ನು ಹಲವಾರು ಬಗೆಯಾಗಿ ಹೆಣೆಯುತ್ತಾರೆ. ಚಿತ್ರ 4ರಲ್ಲಿ ವಶೇಷ 
ವಾಗಿ ಪ್ರಚಾರದಲ್ಲಿರುವ ಚೆಕ್‌ ಮತ್ತು ಟ್ವಿಲ್‌ ಹೆಣಿಗೆಗಳನ್ನು ತೋರಿಸಿದೆ. ಇವು 
ಗಳಲ್ಲದೆ ರ್ಯಾಪ್ನ್‌, ಟ್ವೈನ್‌, ಜೇನುಗೂಡು ಮತ್ತು ವಿವಿಧ ಬಗೆಯ ಸುತ್ತು ಹೆಣಿಗೆ 
ಗಳು ಕಂಡುಬರುತ್ತವೆ. ಇವುಗಳನ್ನು ಚಿತ್ರ 5ರಲ್ಲಿ ತೋರಿಸಿದೆ. 


ಬುಟ್ಟಿಗಳ ಕೈಗಾರಿಕೆಯಲ್ಲಿ ಯಂತ್ರಗಳಿಗೆ ಸ್ಥಾನವಿಲ್ಲ. ಪ್ರತಿ ಎಳೆಯೂ 
ಮಂಖ್ಯವಾಗಿರುತ್ತದೆ. ಒಮ್ಮೆ ಹೆಣಿಗೆಯಾದನಂತರ ಅದರ ಆಕಾರವನ್ನು ಬದ 
ಲಾಯಿಸಲಾಗುವುದಿ್ಲ. ಪ್ರತಿ ಎಳೆಯೂ ಅದರ ಶಾಶ್ವತತೆಯನ್ನು ಕಾಯ್ದುಕೊಳ್ಳು 
ತ್ತದೆ. ಹೆಣಿಗೆಗೆ ಎಶೇಷತರದ ಉಪಕರಣಗಳು ಬೇಕಿಲ್ಲ. ಒಂದು ಚೂರಿ, ವಿವಿಧ 
ಆಕಾರ, ಅಳತೆಗಳ 3-4 ದಬ್ಬಣ, ಒಂದು ತ್ರಿಕೋಣಾಕೃತಿಯ ಸಪಾಟಾದ ಕಬ್ಬಿಣದ 
ತುಂಡು, ಕೈಯಲ್ಲಿ 'ಬಿಗಿದುಹಿಡಿಯಲು ಮತ್ತು ಎಳೆಯಲು ಒಂದಂ ಸಾಧನ, ಒಂದಂ 
ನೆಯಲ್ಲಿಯೇ ತಯಾರಿಸಿಕೊಂಡ ವೈಸ್‌, ಇವಿಷ್ಟು ಇದ್ದರೆ ಸಾಕು. ಪರಂಪರಾಗತ 
ವಾದ, ಸಾದಾರೀತಿಯ ಬುಟ್ಟಿಗಳಿಗಾದರೆ ಇಷ್ಟೂ ಬೇಡ. ಚೂರಿ, ಕತ್ರಿಗಳು ಸಾಕಂ. 


. ಬುಟ್ಟಿಗಳ ಹೆಣಿಗೆಗೆ ಬಿದಿರುಗಳಿಗಿಂತಲೂ ಬೆತ್ತಗಳೇ ಯೋಗ್ಯ, ಇಡೀ ಬೆತ್ತ 
ಗಳನ್ನು ಅರ್ಧ ಸೀಳಿಕೊಂಡು ಉಪಯೋಗಿಸಬಹುದಂ. ಸೀಳುಗಳನ್ನು. ಮಾಡಿ 


ಬಿದಿರು ವಸ್ತುಗಳು 23 


ಕೊಂಡು ಉಪಯೋಗಿಸುವುದೂ ಲಂಟಂ. ಬೆತ್ತದ ಬುಟ್ಟಿಗಳು ಹೆಚ್ಚು ಗಟ್ಟಿ: 
ತಾಳಿಕೆ ಹೆಚ್ಚು; ಕಾಣಲು ಹೆಚ್ಚು ಚಂದ್ಕ ಇವುಗಳಿಗೆ ಕ್ರಿಮಿಕೀಟಗಳ ಬಾಧೆ ಕಡಮೆ. 








ಬಬ ಕ್ರ - 
ಚಿತ್ರ 5: ವಿವಿಧ ಓಗೆಯ ಹೆಣಿಗೆಗಳು; ಸಿ-ರ್ಕಾವನ್ನೌ. ಔ-ಟ್ವೈನ್‌, €.ಜೇನುಗೂಡು, 
D. E. ೫7..ವಿವಿಧ ಬಗೆಯ ಸುತ್ತಿನ ಹೆಣಿಗೆಗಳು. 


ಬುಟ್ಟಿಗಳನ್ನು ತಯಾರಿಸಲು ಬೇಕಾಗಂವ ಸರಕು ಗಟ್ಟಿಯಾಗಿಯೂ ತಾಳಿಕೆಯುಳ್ಳ 
ದ್ಹಾಗಿಯೂ ಬಾಗಿಸಬಹುದಂಥದ್ದೂ ಸ್ಥಿತಿಸ್ಥಾಪಕಗುಣವುಳ್ಳದ್ದೂ 'ಆಗಿಕಚೇಕು; 
ಮೇದಾರ ಬಿದಿರು ಇವೆಲ್ಲ ಗುಣಗಳನ್ನು ಹೊಂದಿರುತ್ತದೆ. : ಅಡನ್ನು ಬೇಕಾದಷ್ಟು: 
ಸಪೂರಾಗಿ, ತೆಳ್ಳಗೆ ಸೀಳಿಕೊಳ್ಳಬಹುದಲ್ಲದೆ, ಅದಕ್ಕೆ: ಬೇಕಾದ ಬಣ್ಣ ಹಾಕಬಹಂದು.- 


24 ಬಿದಿರು ಮತ್ತು 
i Fide: ex ಹ್ನ್ಗ ~~ ಲ, ಸ 
ಪ್ರಚಾರದಲ್ಲಿ ಇರುವ ಬಂಟ್ಸಿಗಳು ಸಾದಾ ಹಣಿಗೆಯವ್ತ. ಇವು ಸಾಮಾನು 
ಗಳನ್ನು ಇಡಲು, ಬೀಸಾಡುವ ವಸ್ತುಗಳನ್ನು ದಾಸ್ತಾನುಮಾಡಲು, ಸರಕು ಸಾಗಣೆ 
ಮಾಡಲು ಉಪಯಜಕ,. ಇವಿಐ್ದದೆ ಗಹಕತ್ಯ., ಕೈಗಾರಿಕೆ. ಕಟ್ಟುವಣದ ಕೆಲಸಗಳು 
ಎ ಣೆ ಲ್‌” ಲ ಇ 
ad = 1 3 ಸರ್‌ — m ಹ ಗ ಗ pl) 
ಸಾಗವು.  ವನಭೋಜಸಗಳಿಗೆ ಹೋಗುವಾಗ ಉಪಾಹಾರದ ಸಾಮಗ್ರಿಗಳನ್ನು 





ಇಟ್ಟುಕೊಳ್ಳೆಲೂ ಬೈಸಿಕಲ್ಲಂಗಳ ಮೇಲಿಟ್ಟು ಕಟ್ಟಿಕೊಳ್ಳಲೂ ಸಹ ಬಳಸುತ್ತಾರೆ. 
ಗಿಡಮರಗಳ ಪಾಲನಸ್ಥಾನ (ನರ್ಸರಿ) ಗಳಲ್ಲಿ ಸಸಿಗಳನ್ನು ಬೆಳೆಸಿ, ನಾಟಿಮಾಡಲಂ. 
ದೂರ ಸ್ಥಳಗಳಿಗೆ ಸಾಗಿಸಲು ಬಂಟ್ಟಿಗಳಂ ಅವಶ್ಯ. ಹೂವುಗಳನ್ನಿಡಲು, ನಿರಂಪ 


ಬಿದಿರು ವಸ್ತುಗಳು: 25 


ಯುಕ್ತ ಕಾಗದ ಹಾಗೂ ಕಸಕಡ್ಮಿಗಳನ್ನು ಹಾಕಲು ಮತ್ತು ಇನ್ನೂ ಅನೇಕಿ ಕಾರ್ಯ 
ಗಳಿಗೆ ಬುಟ್ಟಿಗಳು ಬಳಕೆಗೊಳ್ಳುತ್ತವೆ. 


ಬುಟ್ಟಿಗಳ ತಯಾರಿಕೆಯ ಎರಡು ಹಂತಗಳಿರುತ್ತವೆ. ಮೊದಲನೆಯದು 
ಕಡ್ಡಿ ಅಥವಾ ಸೀಳುಗಳನ್ನು ಸಿದ್ಧ ಪಡಿಸಿಕೊಳ್ಳುವುದು; ಎರಡನೆಯದು ಅವುಗಳನ್ನು 
ಹೆಣೆಯುವುದು ಎರಡೂ ಗುದಿಕೈಗಾಲಕೆ ಗಳು. ಸೀಳುಕಡ್ಡಿಗಳನ್ನು ತಯಾರಿಸಂ 
ವುದು ಸಾಮಾನ್ಯವಾಗಿ ಕಷ್ಟಕಾರ್ಯ. ಒಬ್ಬನ ನು ಒಂದು ದಿನದಿ ಹೆಚ್ಚಾಗಿ ಪ್ರಚಾರ 
ದಿರುವ ಬುಟ್ಟಿಗಳಿಗೆ ಬೇಕಾಗುವಂಥ 5 ಮೀಟರ್‌ (15 ಅಡಿ) ಉದ್ದದ 4.5 
ಬಿದಿರುಗಿಳ ಸೀಳುಕದ್ದಿ ಗಳನ್ನು ತಯಾರಿಸಬಹುದು. ಇಬ್ಬರು ಕೂಡಿ. ಸಾದಾ 


a “ಬ 
ರೀತಿಯ 6 ಬುಟ್ಟಿ ಆಸ್ಸು ಇಲ್ಲವೇ ನಿರುಷಯೋಗಿವಸ್ತಾಗಳನ್ನು ತಂಂಬುವ 4- 5ಕಸದ 
ಬುಟ್ಟಿಗಳನ್ನು ಹೆಣೆಯಬಹುದು, ಪ್ರಚಾರದಲ್ಲಿರುವ ಬುಟ್ಟೆಗಳ ವ್ಯಾಸವು 30ಸೆಂ 
ಬ ಆ ಬ ನ ಬ 


ಮೀಟರು (1 ಅಡಿ)ಗಳಂ, 45 ಸೆಂಟಿಮೀಟರ್‌ (1) ಆಡ್ರಿವ್ಮಾಸದ Mp 
ವುಳ್ಳ, ಬಣ್ಣಗಳ ಸಳುಗಳುಲ್ಳಿ. ಕೆಲಮಟ್ಟಿಗೆ ಕಲಾತ್ಮಕವಾದ ಬುಟ್ಟಿ ಯಾದರೆ. 
ಒಬ್ಬಾ ಕೆಯ. ಒ ಒಬ್ಬ ಹಂಡುಗ ಅಥವಾ ಹುಡುಗಿಯ ಸಹಾಯದಿಂದ ಕೇವಲ ಒಂದಂ 
ಬುಟ್ಟಿಂ ಯನ್ನು ರಣೆಯಬದುದ.. ಒಬ್ಬ ಗಂಡಸು, ಒಬ್ಬ ಹೆಂಗಸು ಕೂಡಿ 2 ಬಿದಿರಂ 
ಗಳಿಂದ 45 ಸೆಂಟಿಮೀಟರ್‌ /1 ಅ ಡಿ) ವ್ಯಾಸದ 3 ಬುಟ್ಟಿಗಳನ್ನು ತಯಾರಿಸಿ 
ಕೊಡಬಹುದು, 25 ಸೆಂಟಿಮೀಟರ್‌ (10 ಅಂಗುಲ) ವ್ಯಾಸದ ಸಾದಾ ನಮೂ 
ಹೆಂಗಸು ತಯಾ 


ನೆಯ 4.5 ಬುಟ್ಟಿಗಳನ್ನು ಒ-ದು ದಿನದಫಿ ಗಂಡಸು ಮತ್ತು ಒಬ್ಬ 
ಸಬಹುದು, ಇದಕ್ಕೆ 1] ಬಿದಿರು ಬೇಕಾಗುತ್ತದೆ. ಕಲಾತ್ಮಕ ವಸ್ತುಗಳಿಗೆ ಹೆಚ್ಚು 
ಬಿದಿರುಬೇಕಿಐ್ಲ ಅದರೆ ಹೆಚ್ಚು ಸಮಯ ತಗಲುತ್ತದೆ: ಹೆಚ್ಚು ಬೆಲೆ ಸಿಗುತ್ತದೆ 


ಜಪಾನದ ಮೇದಾರರು ಬುಟ್ಟಿಗಳನ್ನು ಹೆಣೆಯುವಾಗ ಪಡಿಕಟ್ಟು (ಮಾದರಿ) 
ಗಳನ್ನು ತಯಾರಿಸಿಕೊಳ್ಳುತ್ತಾರೆ. ಅರ್ಧ ಷ್ಟು ಹೆಣಿಗೆಗಳನ್ನು ಅವುಗಳ ಆಧಾರ 
ದಿಂದಲೇ ತಯಾರಿಸಿಕೊಳ್ಳುತ್ತಾರೆ, ಪ್ರತಿಯೊಬ್ಬರ ಹತ್ತಿರ ನಾಲ್ಕಾರು ಪಡಿಕಟ್ಟು 
ಗಳು ಇರುತ್ತವೆ, ಅವುಗಳನ್ನು ಸುತ್ತಿ ಹೆಣೆದ ಬುಟ್ಟಿಗಳೆಲ ಒಂದೇ ಅಳತೆ, ಆಕಾರ 
ದವಾಗಂತ್ತವೆ, ಅವಶ್ಯವುಳ್ಳ ಅಗಲ, ಗಾತ್ರಗಳ ಸೀಳುಗಳನ್ನು ತಮ್ಮ ಸಹಕಾರೀ 
ಸಂಘಗಳಿಂದ ಖರೀದಿಸುತ್ತಾರೆ, ಸಂಘಗಳು, ಯಂತ್ರಸಹಾಯದಿಂದ ಈ ಮೊದಲಂ 
ವಿವರಿಸಿದಂತೆ ಸೀಳುಗಳನ್ನೂ ಕಡ್ಡಿಗಳನ್ನೂ ತಯಾರಿಸಿ ಸದಸ್ಯರುಗಳಿಗೆ ಮಾರುವುದ 
ಕ್ಕಾಗಿ ದಾಸ್ತಾನುಮಾಡಿಡುತ್ತವೆ, ಅಲ್ಲಿ ಬೆಳ್ಳಗಾಗಿಸಿದ ಮತ್ತು ಬಣ್ಣ ಬಣ್ಣಗಳ 


ಸೀಳುಕಡ್ಡಿಗಳೂ ಖರೀದಿಗೆ ದೊರೆಯುತ್ತವೆ, 


ಭಾರತದಲ್ಲಿ ಮುಖ್ಯವಾಗಿ ಕೇರಳ, ಆಸಾಮ್‌ ರಾಜ್ಯಗಳಲ್ಲಿ ಕಲಾತ್ಮಕ ಬುಟ್ಟಿ, 
ಫರಾಳದ ಜೀನಸುಗಳನ್ನು ಹಾಕುವ ಪೆಟ್ಟಿಗೆ, ಹೂವುಗಳನ್ನು ಇಡುವ ಬುಟ್ಟಿ, 


28 ಬಿದಿರು ಮತ್ತು ಬೆತ್ತ 


ಅನೇಕ ಕುರ್ಚಿಗಳ ಪೀಠ, ಬೆನ್ನುಗಳ ಸದರು ಹಲಗೆಯದಾಗಿರುತ್ತದೆ. ಇವು 
ತ po ಷ್ಟ ಅ ಭೊ ಸ ated ತರಾ ಎಡ ನೆ «ಲ A 
ಅತಿ ಗಟಿ,, ಇನು ಕೆಲವು ಬಗೆಯ ಕುರ್ಚಿಗಳಲ್ಲಿ ಹಾಸು ಮತ್ತು ಹೊಕ್ಕುಗಳಂತೆ ಉದ 
[4 ke ಮ ಆಜಿ [-] ದಿ 
| ಕ್ಕೊ ್ನ ಹ i er nl eda ತ್ಸ 
ಮತು ಅಡ್ಡ ಎಲೆಗಳಿರುತ್ತವೆ. ಇಲ್‌ ಪಟಿಗಳ ಬದಲು ಹಾಸುಗಳಂತ ೨ ಮಿಲಿ 
ಪತಿ ಡಿ ಹ ಗೆ 


ಮೀಟರ್‌ (| ಅಂಗುಲ) ಗಾತ್ರದ ಕಡ್ಡಿಗಳಿರುತ್ತವೆ. ಒಂದೊಂದು ದಾರದ ಸ್ಥಾನದಲ್ಲಿ 
೯ ಓತಿ 


ಈ, 





2 ಅಥವಾ ಮೂರು ಕಡ್ಡಿಗಳಿರುತ್ತವೆ. ಪ್ರತಿ 2-3 ಕಡ್ಡಿಗಳ ನಡುವೆ 1ಸೆಂಟಿಮೀಟರ್‌ 

(ಕ್ಕಿ ಅಂಗುಲ) ಮಟ್ಟಿನ ಅಂತರವಿರುತ್ತದೆ. ಇವುಗಳನ್ನು ಕೆಳಗಿನಿಂದ ತುದಿಯತನಕ 

ಹಾಸಲಾಗಿರುತ್ತದೆ. ಹೊಕ್ಕುಗಳು ೨ಮಿಲಿಮೀಟರ್‌ (ಕ ಅಂಗಾಲ) ಅಗಲದ ಸೀಳಂ 
೨ 

ಗಳು. ಇವುಗಳನ್ನು ಚಿಕ್‌ ಮಾದರಿಯಲ್ಲಿ ಹೆಣೆಯಲಾಗುತ್ತದೆ. ಇವು ನಮ್ಮಲ್ಲಿಯ 

ಬೆತ್ತದ ಕುರ್ಚಿಗಳನ್ನು ಹೋಲುತ್ತವೆ. 


ಬಿದಿರು ಮತ್ತು ಬೆತ್ತಗಳ ಪೀಠಾಸನಗಳಲ್ಲಿ ಬರುವ ತೊಂದರೆಯೆಂದರೆ ಅವುಗಳಿಗೆ 
ಮೊಳೆಗಳನ್ನು ಹೊಡೆ-`ಲಾಗದಿರುವಿಕೆ, ಬದಲಿಗೆ ತಕ್ಕರೀತಿಯ ಗಂಟುಗಳಿಂದ 
ಜೋಡಿಸಿಕೊಳ್ಳಬೇಕಾಗುತ್ತದೆ. ಆದರೆ, ಈ ಗಂಟುಗಳು ಹೆಚ್ಚುಕಾಲ ತಾಳುವುದಿಲ್ಲ. 


ಬಿದಿರು ವಸ್ತುಗಳು 49 


ಇತ್ತೀಚಿಗೆ ಬೆತ್ತದ ಕುರ್ಚಿಗಳು ಪ್ರಚಾರದಲ್ಲಿ ಬರತೊಡಗಿದೆ. ಇವುಗಳ ಬಾಳಿಕೆ 
ಬಿದಿರುಗಳ ಪೀಠಗಳಿಗಿಂತಲೂ ಹೆಚ್ಚು. ಇವು ಹೆಚ್ಚು ಗಟ್ಟೆ ; ಆದರೆ ತುಟ್ಟಿ. 


ಕಟ್ಟುವಣಗಳು 

ಬಿದಿರುಗ ನ್ನು ಮನೆಗಳೆ ಗೋಡೆ, ಮಾಡು (ಛಾವಣಿ), ನೆಲಗಳಿಗಾಗಿ ಉಪ 
ಯೋಗಿಸಲಾಗುತ್ತದೆ. ಬಿದಿರು ಬೆಳೆಯುವ ಗುಡ್ಡಗಾಡುಗಳ ಹಳ್ಳಿದುನೆಗಳನ್ನು 
ಗುತ್ತದೆ. ಈ ಮನೆಗಳಿಗೆ ಒಂದು ರೀತಿಯ ಶೋಭೆ 
ಇರುತ್ತದೆ. ಇದಕ್ಕಾಗಿ ಚೆನ್ನಾಗಿ ಉಪಚರಿಸಲಾದ ಹದವಾದ ಬಿದಿರುಗಳನ್ನೇ ಉಪ 
ಸೋಗಿಸಬೇಕು. ಆಗ ಮಾತ್ರ ಮನೆಗಳು ತಾಳುತ್ತದೆ, ಇವು ಅಗ್ಗದ ವೆಚ್ಚದಲ್ಲಿ 
ತಯಾರಾಗುತ್ತವೆ, 


ಹೊರಗೋಡೆ : ಕಟ್ಟುವಣಗಳ ಹೊರಗೋದೆ ಮತ್ತು ಒಳಗೋದೆಗಳೆರಡಕ್ಕೂ 
ಬಿದಿರುಗಳನ್ನು ಉಪಯೋಗಿಸಬಹುದು. ಬಹುತೇಕ ಹೊರಗೋಡೆಗಳ ಚೌಕಟ್ಟುಗಳು 
ಮರೆಗಳವಿರುತ್ತವೆ. ಅವುಗಳಿಗೆ ಉದ್ದ , ಅಡ್ಡವಾಗಿ ಬಿದಿರುಗಳನ್ನು ಹೆಣೆದು ಕೂಡಿಸು 
ತ್ತಾರೆ; ಇಡಿಯ ಬಾದೆ ಬಿದಿರುಗಳನ್ನು ಉಪಯೋಗಿಸುವುದೂ ಉಂಟು. ಅವುಗಳ 
ಉದ್ದ ಗಲಗಳು ಅವಶ್ಯಕತೆಗೆ ಆನುಸಾರವಾಗಿರುತ್ತವೆ. ಇತರ ಎಂದರೆ, ರೀಪು, 

ಕಾಸೆ(ತೊಲೆ), ಮೊಪಿಗಳ ವಿಚಾರದಲ್ಲಿ ಬಿದಿರುಗಳು ಮರಗಳನ್ನು ಅನುಕರಿಸುತ್ತವೆ. 
ರ್‌ ತಕ್ಕಷ್ಟು ಭದ್ರತೆ ಇರಬೇಕಾದುದು ಅವಶ್ಯ. 


್ಗ 


ಒಳಗೋಡೆ ; ಒಳಗೋಡೆಗಳಿಗಾಗಿ ಬಿದಿರುಗಳ ಚಾಪೆಗಳನ್ನು ಉಪಯೋಗಿ 
` ಸುವುದು ರೂಢಿ. ಈ ಚಾಖೆಗಳನ್ನು ಒತ್ತಾಗಿ, ಅಂದರೆ ಬಿಗಿಯಾಗಿ ಹೆಣೆದಿರಬೇಕು. 
ಇವುಗಳನ್ನು ಮರದ ಚೌಕಟ್ಟುಗಳಿಗೆ ಹೊಂದಿಸಂತ್ತಾರೆ. ಅನೇಕಸಲ ಇವುಗಳಿಗೆ 
ಬಣ್ಣ ಸವರಿರುತ್ತಾರೆ. 


ಬಾಗಿಲು, ಕಿಟಕಿ:ಳಿಗೂ ಇವುಗಳನ್ನೇ ಬಳಸುವ ರೂಢಿ ಇದೆ. ತೀರ ಬಡವರ 

ನಿಯ ಒಳಗೊ:ಡೆಗಳು ಜಾಳವಾದ ನೇಯ್ಗೆ ಯವಿದ್ದು ಸಗಣಿ, ಮಣ್ಣುಗಳ ಲೇಪ 

ವನ್ನು ಹೊಂದಿದವಾಗಿರುತ್ತವೆ. ಇದಕ್ಕೆ ಬಳಸಂವ ಬಿದಿರುಗಳು ಗಟ್ಟಿಯಾಗಿದ್ದು 
ಸಾಕಷ್ಟು ಉದ್ದ, ದಪ್ಪವಾದ ಪಟ್ಟಿ ಗಳಿಂದ ಕೂಡಿದವಾಗಿರಬೇಕು. 


ಮನೆಯ ಮುಂದಿನ ಜಗುಲಿಗೆ ಬಿದಿರಂಗಳ ಜಾಫರಿ(ಜಾಲರಿ)ಗಳನ್ನು ಜೋಡಿಸಂ 
- ತ್ತಾರೆ, ಇವುಗಳಿಗೆ ಇಂಗ್ಲಿಷ್‌ಭಾಷೆಯಲ್ಲಿ "ಟ್ರಿಲಿಸ್‌ ವರ್ಕ್‌' ಎನ್ನುತ್ತಾರೆ. ಒಳ್ಳೆಯ 
`` ಗಟ್ಟಿಯಾದ, ಅಗಲವಾದ ಪಟ್ಟಿಗಳನ್ನು ಮರಗಳ ಚೌಕಟ್ಟಿನಲ್ಲಿ ಭದ್ರವಾಗಿ ಕೂಡಿಸಿ 
-` ತಯಾರಿಸಿದ ಟ್ರೆಲಿಸ್‌ ವರ್ಕ್‌ ಮನೆಗಳಿಗೆ ಭದ್ರತೆಯನ್ನಲ್ಲದೆ ಶೋಭೆಯನ್ನೂ ಕೊಡು 


11) ಬಿದಿರು ಮತ್ತು ಬೆತ್ತ 


ಆಗ್ಗ; ಕೆಲಮಟ್ಟಿಗೆ ಬೆಳಕಿನ 

fa ಓಂ 
ು೦ಟ್‌;ಗಳನ್ನು ಸವರಿದಾಗ, ಟ್ರೆಲಿಸ್‌ 
4 ಕ್ಕ ಕಾ 


ಶೋಭೆಯುಂಟಾಗುತ್ತದೆ. 






ತ್ಯ ಎಲೆ ree ಇರಾ ಇಗ್ಗ ಕಗ ಆ ಕರಾ ಜರ್‌ “2 ಶಕದ ಣೂ ದಾ ಪತಾಕ. ಕ್ರ [ ಬ್‌ 
ಜಗುಲಿಗಳಿಗೆ ಜಾಥರಿಗಳ ಸಾ ಬ ಚೆಕ್‌ಗಳನ್ನು ಹಾಕವಡಹಾದು. ಚಿಕ್‌ ಗಳೆಂದರೆ 

13 si ee ಲ್‌ ಗ ಕಳಾ: (15 - ( ತಾ 
ಪರದೆಗಳೇ, ಆದರೆ ಇವುಗಳ ಪಟ್ಟಿಗಳು ಹೆಚ್ಚು ಅಗಲ (೨-8 ಸೈ.ವಿಂ.) ಅಥವಾ 

ಡೆ ಟ್ರ ; 

ಗೌ | ಕಾರ್ಸ್‌ ಇಸಿ ಜಾ ಸ ಇದತ / | pA pe 

2-3 ಅಂಗುಲ) ಮತ್ತು ದಪ್ಪ (2-3 ಮಿ.ಮಿ. ಅಥವಾ ೬ ಅಂಗಂಲ) ಇರಂ 
4 ಎತ ಒಂ ಶಿ 10 ತ 

ನ fh ಸಜ ಹ wa ಡಾ ನ 2೫ ೧11 ಕ ಡಿ ಕ್ಯಾ 4 
ತ್ರಿಎ ಇವು? ಭನ್ನಿ ಮನಿಯ ಮಾಡುಗಳ ರಂಧ ಗಳಿಂದ ಇಳಿಬಿಡುವುದು ಸಾಧ್ಯ: 

ಷ್ಟಿ —— ಇರಾ ವಾ ಈ! ಇ pod ಡ್‌ ಕಿ ತ್ಯ ತ್ಯಾ ಕಾರ A | 
ಬೇಡವಾದಾಗ ಸುರುಳಿಸುತ್ತಿ ರಂಧ್ಹಗಳಿಗೆ ಕಟ್ಟಬರುತ್ತದೆ. ಇವುಗಳಿಗೂ ಬಣ್ಣ 
ಬ) ತ 

ಹ ಶಿಷ್ಟ ಹ [| ಇತ, eis ತುರಾಹಸ ೨ po ಗಿ ಗಿ 
ಕೊಟ್ಟಾಗ ಹೆಚ್ಚುಚಂದ ಕಾಣುತ್ತವೆ: ಹೆಚ್ಚುಕಾಲ ತಾಳುತ್ತವೆ. ಇವುಗಳ ಒಂದಂ 


ದಿ(ಅಂಚು) ಗಳಿಗೆ ಅರಿವೆ(ಬಟ್ಟೆ)ಗಳನ್ನು ಹೊಲಿಯುತ್ತಾರೆ. 
ಛಾವಣಿಗಳು : ಛಾವಣಿ 
ಗಳಿಗಾಗಿ ಬಿದಿರನ್ನು ಉಪ 
ಯೋಗಿಸುವುದು ವಾಡಿಕೆ 
ಯಲ್ಲಿದೆ. ಇಡೀ ಬಿದಿರಂ 
ಗಳನ್ನು ಪ ಇಸೆ(ತೊಲಿ)ಗಳ 
ಸಾನದಲ್ಲಿಯೂ, ಪಟಿಗ 
[ ಣ್‌ wu 
೪ನ್ನು ರೀಪುಗಳ ಸ್ಥಾನ 
ದಲ್ಲಿಯೂ ಬಿಗಿಯುವ 
ದುಂಟು. ಮೊಳೆಗಳಿಂದ 
ಚಿತ್ರ; 10 ಚೆಕ್‌ ಪರದೆ ಭದ್ರವಾಗಿ ಕೂಡ್ರಿಸುವುದೂ 





ಬಿದಿರು ವಸ್ತುಗಳ 1! 











2 meen A ರಾದ ಜ್‌ sidan 3 ಮೊಗಕೆ 
ಉಂಟಂ. ಇವುಗಳಮೇಲೆ ಹೆಂಚು ಅಥವಾ ಮುಡಲು!(ತೆಂಗಿನ ಗರಿಗಳ ನೇಯ್ಗೆ) 
ಹ ಣ್‌ ಕಾ ತ್‌ ಮೆ ಪಚ ಕಾಚ ಷ್ಟ ತ್ನ ~~ ದ! ಕಣ್ಣ ಗ್ಯತುಸ ತರಳ ಕೆರಳ ಸ್‌ 
ಆಥವಾ ತಾಳೇ ಗಿಡಗಳ ಎಲೆಗಳನ್ನು ಹೊದಿಸುತ್ತಾರಿ ಪುಲುಗಳನ್ನೂ ಬಿದಿರು 
ಗಳದೇ ಹೆಂಚುಗಳನ್ನೂ 3ರಂಗಾಕೃತಿಯ ತಗದುಗಳನ್ನೂ ಹೊದಿಸುವುದುಂಟು. ಈ 
[3 
EAT 4 SRR AR ಹ ಇತಿ ನಕ್ಷ ವಾನ್‌ ಸ ಸಮನೆ 
ಛಾವಣಿಗಳನ್ನು ಅಲ್ಲ ಸಮಯದ ಕಡಮೆ ಖರ್ಚಿನ ಈ ದಿಸೆಯಲ್ಲಿ 
| ed — ಲ್‌ Fa ಹ. ರ Cr ಸಾ ಕಯ ಅಳ ಷ್ಮ ಕಾಫ್ಸ್ಸ ರಾಳ ಇ pe 
ದೊಡ ಪಕಾಸೆ ನ್ನ ಮೂೃ್‌ಪ್ಪಗಳಗೆ) ಮೂಳೆಗಳಿಂದ ಕೂದಿಸಲಾ] ದಿರುವುದು ಒಂದ: 
ೌ 
ಷ್ಟ ಇಕಾ ಪ್ರಕ TOS ಭೋಗ ಕಾ ಕಾಳ ಪೂ ತ KAA raion ಜೆ 
ತೊಂದರೆಯೆ ಸರಿ, ತಕ್ಕ ಗಂಟುಗಳನ್ನು ತಯಾರಿಸಿ ತಂತಿಗಳನ್ನು ಬಿಗಿಯಬೇಕಾಗುತ್ತದೆ. 
ಕೆ 
ಮಾತಿ 
4 ಇ ದಾ 
C4 WU \ NV 
ಗಗ ಬಕಾ ಕಾಕಾ ಶಕ ANAL LS 
£77 WUE 
py V3 Ro ನಿಧಾನ | 
HLL SSS NNN AAAI 
(ಮಾಮಿ ಮೆ ಕ ಹಗ 3 
WW EE ಷ್‌ ಸಹ. 7, 
) NE NE WR ಕಾ ಇ 
ಲ ಲ] 
ಚಿತ್ರ |: ಬಿದಿರು ಛಾವಣಿ: ಜಿ. ಒಳಭಾಗ, B-ಸೊರಛಾಗ 
ಬಿದಿರುಗಳ ನೆಲಗಟ: ಗಳು : ಬಿದಿರುಗಳು. ಮಣ್ಣಿನಲ್ಲಿ ಅದರಲ್ಲಿಯೂ ಒದೆ 
ಒಂ ಹ 3 ಬಾ 
ಇಡೆ pope « * PR ದಾವ ಸದ್ಯ ಗದಾ 
ಮಣ್ಣಿನಲ್ಲಿ ಬಾಳಿಕೆ ಬರುವುದಿಲ್ಲ: ಕೊಳೆಯತೊಡಗುತ್ತವೆ. ವರತಿ ಮುಂತಾದ 
ಇ 
೫ ವ ಯ ದ ಹ ತ ಎಡಿ ೧ ಣೆ ಇ ದ್‌್‌ 
ಕ್ರಿಮಿಕೀಟ; ೪೦ ಅವು: ಳನ್ನು ತಿಂದು, ನಾಶಗೊಳಿಸ ತವ ಒಂದೆರಡು ವರ್ಷಗಳ 


ಬಾಂಬೂಕ್ರೀಟ್‌ ಆಥವಾ ಸಿಮೆಂಟ್‌ ಕಾ:ಕ್ರೀಟಿಗೆ ಬಿದಿರುಗಳು : ಸಿಮೆಂಟ್‌ 
ಕಾಾಕ್ರೀಟ್‌ ತಯಾರಿಸಂವಾಗ ಕಬ್ಬಿಣದ ಸರಳುಗಳ ಸ್ಥಾನದಲ್ಲಿ ಬಿದಿರುಗಳನ್ನು 


34 ಬಿದಿರೆ! ಮತ್ತು ಬೆತ್ತ 


ಉಪಯೋಗಿಸುವುದು ಸಾಧ್ಯ. ಕಬ್ಬಿಣ ಹಾಗೂ ಉಕ್ಕು ಸಾಕಷ್ಟು ಸಿಗುವುದಿಲ್ಲ. 
ಅವುಗಳ ಬೆಲೆ ದಿನಗಳೆದಂತೆ ಹೆಚ್ಚುತ್ತಲಿದೆ. ಕೆಲವು ಸಂದರ್ಭಗಳಲ್ಲಿ ಚೆನ್ನಾಗಿ ಉಪಚರಿ 
ಲಾದ ಬಿದಿರಿನ ಪಟ್ಟಿಗಳನ್ನು ಉಪಯೋಗಿಸಬೇಕೆಂದು ಅನೇಕರ ಅಭಿಪ್ರಾಯ ; 
ಎಂದರೆ, ಉದಾಹರಣೆಗೆ ಕಡಮೆ ಬೆಲೆಯ ಮನೆಗಳು, ತಾತ್ಪೂರ್ತಿಕವಾದ ಕಟ್ಟುವಣ 
ಗಳು, ಮನೆಗಳ ಒಳಗೋಡೆಗಳು ತೀರ ಕಡಮೆ ಭಾರವನ್ನು ಸಿಮೆಂಟ್‌ ಕಾಂಕ್ರೀಟ್‌ 
ಹೊರುವ ಸಂದರ್ಭಗಳಲ್ಲಿ ಬಳಸಬಹುದಾಗಿದೆ. ಜಪಾನಿನಲ್ಲಿ ಸಾಮಾನ್ಯ ಜನರ 
ಮನೆಗಳ ಹೊರಗೋಡೆಗಳಲ್ಲಿ ಕಬ್ಬಿಣದ ಸರಳುಗಳ ಸ್ಥಾನದಲ್ಲಿ ಬಿದಿರುಗಳ ಪಟ್ಟಿ 
ಗಳನ್ನು ಉಪಯೋಗಿಸಿದ್ದಾರೆ. ಬಿದಿರುಗಳನ್ನು ಉದ್ದ, ಅಡ್ಡವಾಗಿ ನಿಲ್ಲಿಸಿ ಮಣ್ಣಿನ 
ಗಾರೆಯನ್ನು ಕೊಡುವ ವಹಿವಾಟು ನಮ್ಮ ದೇಶದಲ್ಲಿಯೂ ರೂಢಿಯಲ್ಲಿದೆ. ಕೆಲವರು 
ಮಣ್ಣಿನಲ್ಲಿ ಸುಣ್ಣವನ್ನು ಬೆರೆಸುತ್ತಾರೆ. ಅಪರೂಪವಾಗಿ ಸಣ್ಣ ಪ್ರಮಾಣದಲ್ಲಿ 
ಸಿಮೆಂಟನ್ನೂ ಬೆರೆಸುತ್ತಾರೆ. 


ಬಿದಿರುಗಳು ಅಗ್ಗದರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತವೆ. ಅವುಗಳ 
ಭಾರ ಹೊರುವ ಶಕ್ತಿಯು ಪ್ರತಿಚದರ ಸೆಂಟಿವಿೀಟರಿಗೆ 1265 ಕಿಲೊಗ್ರಾಮ್‌ 
ಅಥವಾ ಪ್ರತಿ ಅಂಗುಲಕ್ಕೆ 18000 ಪೌಂಡುಗಳೆಂದು ಕಂಡುಬಂದಿದೆ. ಇದು ಉಕ್ಕಿ 
ಗಿಂತ ಕಡಮೆ ಏನಲ್ಲ. ಸಂಕೋಚನಶೀಲ ಶಕ್ತಿಯಂ ಚದರ ಸೆಂಟಿಮೀಟರಿಗೆ 422 
ಕಿಲೊಗ್ರಾಮ್‌ ಅಥವಾ ಚದರ ಅಂಗುಲಕ್ಕೆ 6000 ಪೌಂಡುಗಳು. ಸ್ಥಿತಿಸ್ಥಾಪಕ 
ಶಕ್ತಿಯು ಪೃತಿ ಚದರ ಸೆಂಟಿವಿೀಟರಿಗೆ 1,75,750 ರಿಂದ 1,96,840 ಕಿಲೊ 
ಗ್ರಾಮ್‌ ಅಥವಾ ಪ್ರತಿ ಚದರ ಅಂಗುಲಕ್ಕೆ 2.5--2.8 106 ಪೌಂಡುಗಳು. 


ನಮ್ಮ ದೇಶದ ಇಂಜಿನಿಯರುಗಳ ಪ್ರಕಾರ ಬಿದಿರುಗಳಂ ಶೇಕಡಾ 300ರಷ್ಟು 
ನೀರನ್ನು ಕುಡಿಯುತ್ತವೆ. ಆಗ ಅವುಗಳ ಗಾತ್ರ ಹೆಚ್ಚುತ್ತದೆ. ಕ್ರಮೇಣ ಒಣಗ 
ಹತ್ತಿದಾಗ ಗಾತ್ರ ಇಳಿಯುತ್ತದೆ. ಆಗ ಒಳಗೆ ಪೊಳ್ಳು ನಿರ್ಮಾಣವಾಗಿ ಬಿದಿರು 
ಸರಿದಾಡತೊಡಗುತ್ತದೆ. ಕಾಂಕ್ರೀಟ್‌ ಶಕ್ತಿಯ ಮೇಲೆ ವಿಶ್ವಾಸವಿಡಲಾಗುವುದಿಲ್ಲ. 
ಒಂದು ವೇಳೆ ಚೆನ್ನಾಗಿ ಉಪಚರಿಸಲಾದ ಬಿದಿರುಗಳ ಪಟ್ಟಿಗಳನ್ನು ಉಪಯೋಗಿಸಿದಾಗ 
ಪ್ರತಿ ಚದರ ಸೆಂಟಿಮೀಟರಿಗೆ 3.5 ಕಿಲೊಗ್ರಾಮ್‌ ಅಥವಾ ಪ್ರತಿ ಚದರ ಅಂಗುಲಕ್ಕೆ 
50 ಪೌಂಡ್‌ ಭಾರ ಹೊರುವ ಶಕ್ತಿಯು ಬರುತ್ತದೆ; ಇದಂ ಭರವಸೆಯದಲ್ಲ. 
ಆದಾಗ್ಯೂ ಬಿದಿರುಗಳನ್ನು ಉಪಚರಿಸದೇ ಉಪಯೋಗಿಸುವುದಕ್ಕಿಂತ ಹೆಚ್ಚಿನ ಲಾಭ 
ಪಡೆಯಬಹಂದಂ. ಬಿದಿರುಗಳ ಸಿಮೆಂಟ್‌ ಕಾಂಕ್ರೀಟನ್ನು ನಮ್ಮ ದೇಶದಲ್ಲಿ ಮಾನ್ಯ 
ಮಾಡಿಲ್ಲ. 


ಮನೆಗಳು: ಬಿದಿರಿನ ಮನೆಗಳಂ ನಮ್ಮ ದೇಶದಲ್ಲಿ ಈಗಲೂ ಕಾಣಸಿಗುತ್ತವೆ. 
ಅಡವಿಗಳ ನಿವಾಸಿಗಳು, ಲಭ್ಯವಿರಂವಾಗಲೆಲ್ಲ :ಬಿದಿರಿನಿಂದ ಇಡೀ ಮನೆಗಳನ್ನು ಕಟ್ಟೆ 


ಬಿದಿರು ವಸ್ತುಗಳು * 33 


ಕೊಳ್ಳುತ್ತಾರೆ. ಅವರು ಹೊಸ ವಂನೆಗಳ ಹೊರ ಮತ್ತು ಒಳಗೋಡೆಗಳೆರಡಕ್ಕೂ 
ಮಣ್ಣಿನ ಲೇಪ ಕೊಡುತ್ತಾರೆ. ಮನೆಗಳ ಕಂಬ, ಛಾವಣಿ ಮತ್ತು ಕಿಟಕಿ, ಬಾಗಿಲಂಗಳೆಂ, 
ಅವುಗಳ ಚೌಕಟ್ಟುಗಳು ಎಲ್ಲವೂ ಬಿದಿರುಗಳವೇ. ಹೊದಿಕೆಯು ಮಾತ್ರ ಹಂಲ್ಲಿನದಂ. 
ಒಳ ಮತ್ತು ಹೊರಗಿನ ಗೋಡೆಗಳಿಗೆ ಬಿದಿರಿನ ಜಾಲವನ್ನು ತಯಾರಿಸಿ ಕೂಡಿಸಿ, 
ಸಿಮೆಂಟ್‌ ಅಥವಾ ಸುಣ್ಣದ ಗಿಲಾಯಿ(ಲೇಪನ)ಯನ್ನು ಕೊಟ್ಟು ಕಿಟಕಿ ಬಾಗಿಲುಗಳ 
ಚೌಕಟ್ಟುಗಳನ್ನು ಮರಗಳಿಂದ, *ಯಾರಿಸಿ, ಅವುಗಳನ್ನೂ ಚೆನ್ನಾಗಿ ಹೆಣೆದ ಬಿದಿರಿನ 
ಚಾಪೆಗಳಿಂದ ಮುಚ್ಚಿ ಮಂಗಳೂರು ಹೆಂಚುಗಳ ಹೊದಿಕೆಗಳನ್ನು ಕೊಟ್ಟಾಗ ಮನೆಗಳಂ 
ತಕ್ಕಮಟ್ಟಿಗೆ ಚಂದವಾಗಿ ಕಾಣುತ್ತವೆ. ಇವುಗಳನ್ನು ತಯಾರಿಸುವುದಕ್ಕೆ ಕಡಮೆ 
ಅವಧಿ ಸಾಕು. ಖರ್ಚು ಕಡಮೆ ತಗಲುತ್ತದೆ. ಹಲವಾರು ಸಂಸ್ಥೆಗಳವರಂ, ಅರಣ್ಯ 
ಇಲಾಖೆಯವರು ಇಂಥ ಮನೆಗಳನ್ನು ತಮ್ಮ ನೌಕರರಿಗೆ ಕಟ್ಟಿ, ಕಡಮೆ ಬಾಡಿಗೆಗೆ 
ಕೊಡಬಹುದಾಗಿದೆ. ಮುಖ್ಯವೆಂದರೆ, ಮನೆಗಳು ಬೇಗ ಬೇಗನೆ ತಯಾರಾಗುತ್ತವೆ. 


ಸ್ಥಳೀಯವಾಗಿ ದೊರೆಯಬಹಂದಾದ ವಸ್ತುಗಳಿಂದ ಹೇಗೆ ಮನೆ ಕಟ್ಟಬೇಕೆಂಬು 
ದಕ್ಕೆ "ಬಾಂಬೂಕ್ರೀಟ್‌' ಮನೆ ಒಂದು ಉದಾಹರಣೆ. ಸ್ಮಳಿಕವಾಗಿ ರಾಷ್ಟ್ರದ 
ಹಲವಾರು ಕಡೆ ಲಭ್ಯವಿರುವ ಬಿದಿರನ್ನು ಸೂಕ್ತ ಪರಿಷ್ಕರಣದೊಂದಿಗೆ ಸಂರಕ್ಷಿತ ಮನೆ 
ನಿರ್ಮಾಣಕ್ಕೆ ಬಳಸಬಹಂದು. ಇದರಿಂದ ಮನೆಯ ಭಾರವು ಹೆಚ್ಚಾಗುವುದಿಲ್ಲ 
ವಾದ್ದರಿಂದ ಭೂಕಂಪ ಪೀಡೆಗೆ ತುತ್ತಾಗಬಹುದಾದ ಪ್ರದೇಶಗಳಿಗೆ ಇವು ಯೋಗ್ಯ 
ವಾದುವು. ಇದರಿಂದ ಪ್ರಾಣಹಾನಿಯಿಲ್ಲ. ಬಿದಿರಿನ ಎಳೆಯು ತಂಪು ನಿರೋಧಕ; 
ಅದರ ಮಾಡು, ಹುಲ್ಲು ಮಾಡಿಗಿಂತ ಸುರಕ್ಷಿತ. ಕಡಮೆ ಬೆಲೆ, ಸರಳ ಬಳಕೆ ವಿಧಾನ, 
ಹಗುರ, ಬೆಂಕಿ ಹಾಗೂ ನೀರು ನಿರೋಧಕ ಶಕ್ತಿ, ಉದ್ಯೋಗ ಭರವಸೆ ಮತ್ತು ಬೇಗನೆ 
ನಿರ್ಮಿಸಲು ಸಾಧ್ಯವಿರುವಿಕೆ ಇವು ಬಾಂಬೂಕ್ರೀಟ್‌ ವಿಧಾನದ ಸೌಲಭ ಗಳು ಎಂದು 
ಪ್ರಾದೇಶಿಕ ಸಂಶೋಧನ ಪ್ರಯೋಗಾಲಯವು ಹೇಳುತ್ತದೆ. 


ಸಂಸ್ಕರಣ ಮಾಡಿದ, ಸಿಗಿದ ಬಿದಿರಿನ ಎಳೆಗಳನ್ನು ಅರ್ಧವೃತ್ತಾಕಾರದಲ್ಲಿ 
ಬಿಗಿದು ಅನಂತರ ಹೆಣೆಯುವುದು, ಆಮೇಲೆ ಸಿಮೆಂಟ್‌ ಹಾಗೂ ಮರಳು ವಿಂಶ್ರಣದ 
ಲೇಪನವನ್ನು ಎರಡು ಬಾರಿ ನೀಡಿ, ಕೊನೆಗೆ ಮೇಲ್ಮೈಗೆ ಬಿಟಂಮಿನ್‌ ಲೇಪ ಮಾಡಿದರೆ 
ಸೋರುವುದಿಲ್ಲ. '` 


ಹೆಂಚುಗಳು : ಮನೆಗಳ ಹೊದಿಕೆಗಳಿಗೆ ಮಂಗಳೂರು ಹೆಂಚಂ ಅಥವಾ ಹುಲ್ಲಂ, 
ವಂಡಲು, ತಾಳೆಗಿಡಗಳ ಎಲೆಗಳನ್ನು ಹಾಕುವುದು ರೂಢಿಯಲ್ಲಿದೆ. ಈ ಕೆಲಸಕ್ಕೆ 
ಬಿದಿರುಗಳನ್ನೂ ಉಪಯೋಗಿಸಬಹುದು. ಆವುಗಳ ಹೊರಮೈಯ ಗಂಟಂಗಳನ್ನು 
ತೆಗೆದುಹಾಕಿ, ಸ್ವಚ್ಛಪಡಿಸಿ, ಇಬ್ಭಾಗವಾಗಿ ಸೀಳಿ ಒಳಗಿನ ದಿಬ್ಬಗಳನ್ನು ಸವರಿ, ನಾಡ ' 


ಕ 


34 ಬಿದಿರು ಮತ್ತು ಬೆತ್ತ 


ಹೆಂಚಂಗಳ ರೀತಿಯಲ್ಲಿ ಉಪಯೋಗಿಸಬರುತ್ತದೆ. ಇವು ಹೆಚ್ಚು ಪ್ರಚಾರದಲ್ಲಿಲ್ಲ. 
ಇವುಗಳಿಗೆ ಡವಿಗೆ ಬಿದಿರುಗಳು ಯೋಗ್ಯ, 


ಭಾರತ. ಬ್ರಹ್ಮದೇಶ ಮತ್ತು ಜಪಾನ್‌ ದೇಶ 
ಗಳಲ್ಲಿ ಮನೆಕಟ್ಟುವಲ್ಲಿ ಹಾಗೂ ವ್ಯವಸಾಯ 
ವನ್ನೊಳಗೊಂಡ ವಿವಿಧ ಕಾರ್ಯಗಳಲ್ಲಿ ಬಿದಿರಿನ 
ಶೇಕಡಾ ಪ್ರಮಾಣ ಈ ಕೆಳಕಾಣಿಸಿದಂತಿರುತ್ತದೆ ; 


ಕಟ್ಟಡ ವ್ಯವಸಾಯಾದಿಕಾರ್ಯ 


ಭಾರತ 16 16 
ಬ್ರಹ್ಮದೇಶ 33 32 
ಜಪಾನ್‌ 24 7 





ಮಂಚಗಳ: : ಬಿದಿರಿನ ಮಂಚಗಳು ಉತ್ತರ 

ಚಿತ್ರ 12: ಹೆಂಚುಗಳು ಭಾರತದಲ್ಲಿ ಎಲ್ಲಿಡೆಗಳನಔಿಯೂ ಕಾಣಸಿಗುತ್ತವೆ. 

ಅವುಗಳ ಕಾಲು ಮತ್ತು ಚೌಕಟ್ಟುಗಳನ್ನು ಅಖಂಡ 

ಬಿದಿರುಗಳಿಂದ ಮಾಡಿರುತ್ತಾರೆ. ಮುಂಜ ಹುಲ್ಲಿನ ಅಥವಾ ಸೆಣಬಿನ ಹುರಿಗಳನ್ನು 

ಆ ಚೌಕಟ್ಟುಗಳಿಗೆ ಬಿಗಿಯುತ್ತಾರೆ. ಈ ಮಂಚಗಳನ್ನು ತಯಾರಿಸುವುದು ಸುಲಭ... 

ಅಗ್ಗ. ಬೇಸಗೆಯಲ್ಲಿ ಎಷ್ಟೋ ಜನರು ಇಂಥ ಮಂಚಗಳ ಮೇಲೆ ರಸ್ತೆಗಳ ಪಕ್ಕದಲ್ಲಿ 
ಮಲಗುತ್ತಾರೆ, 


ಅಟಿಕೆಗಳು : ಅಟಿಕೆಗಳನ್ನು ತಯಾರಿಸುವಾಗ ಇಡಿಯ ಬಿದಿರುಗಳನ್ನು 
ಬಳಸುವುದಿಲ್ಲ. ಬಿದಿರುವಸ್ತೂಗಳ ತಯಾರಿಕೆಯಲ್ಲಿ ನಿರುಪಯುಕ್ತವಾಗಿ ಬಿದ್ದ ಸಣ್ಣ 
ತುಂಡುಗಳಿಂದ ತಯಾರಿಸುತ್ತಾರೆ. ಇವು ಉಪಕಸುಬುಗಳಂ. ಮುದುಕರು, ಮತ್ತು 
ಮಕ್ಕಳು ಇವುಗಳನ್ನು ತಯಾರಿಸುತ್ತಾರೆ. ಇದೊಂದು ಜಾಣತನದ . ಕಸಬು. 


ಆಲಂಕಾರಿಕ ಬಿದಿರುಗಳು 


ಜಪಾನೀ ಮನೆ ಮತ್ತು ಅಂಗಡಿಗಳನ್ನು ಪ್ರವೇಶಿಸಿದಾಗ ವಿವಿಧ ಆಕಾರದ 
ಬಿದಿರುಗಳು ಕಣ್ಣಿಗೆ ಬೀಳುತ್ತವೆ. ಕೆಲವು ದುಂಡಗಿನವು, ಕೆಲವು ಚೌಕೋನದವು. 
ಕೆಲವು ಷಟ್ಕೋನದವು, ಕೆಲವು ಉಬ್ಬಿದ ಏಣುಗಳುಳ್ಳವು, ಕೆಲವು ಒಳಸೇರಿದ 
ಬದಿಗಳುಳ್ಳವು ಇತ್ಯಾದಿ. ಇವುಗಳನ್ನು ಮನೆಗಳೊಳಗಿನ ದೇವರ ಮುಟಪಗಳಿಗೂ. 


ದೀಪದ ಸ್ತಂಭಗಳಿಗೂ ಪೀಠಗಳ ಕಾಲುಗಳಿಗೂ ಉಪಯೋಗಿಸಲ: ಗುತ್ತದೆ. ಮಳೆಗಾಲ 


ಬಿದಿರು ವಸ್ತುಗಳು 35 





ಚಿತ್ರ 13: ವಿವಿಧ ಬಗೆಯ ಅಟಿಕೆಗಳು 


" ಅಥವಾ ಇತರೇ ಕಾಲಗಳಲ್ಲಿ ನೆಲದೊಳಗಿಂದ ಎದ್ದುಬರುವಾಗ ಆ ಕಳಲಿಯ ಸುತ್ತ 
ಬೇರೆ ಬೇರೆ ಆಕಾರದ ಒಳಾಕ:ರವುಳ್ಳ ಕೊಳವೆಗಳನ್ನು ಇಡುತ್ತಾರೆ. ಆಗ ಎಳೆಯ 
ಬಿದಿರುಗಳಂ ಕೊಳವೆಗಳ ಒಳಾಕಾರವನ್ನೇ ತಾಳಿ ಬೆಳೆಯುತ್ತವೆ. 


ಅಧ್ಯಾಯ 3 
ಕೈಗಾರಿಕೆ 


೬. ಬುಟ್ಟಿಗಳ ತಯಾರಿಕೆಯೇ ಇರಲಿ, ಪರದೆಗಳದೇ ಇರಲಿ, ಪೀಠೋಪಕರಣಗಳ 
ಪೀಠ, ಬೆನ್ನುಗಳನ್ನು ಹೆಣೆಯುವುದೇ ಇರಲಿ, ಬಿದಿರಂಗಳನ್ನು ತಕ್ಕ ಉದ್ದಳತೆಯಲ್ಲಿ 
ಕತ್ತರಿಸಿಕೊಂಡು, ತಕ್ಕ ಅಗಲದ ಪಟ್ಟಿಗಳು ಬರುವಂತೆ ಒಡೆದುಕೊಂಡು ಬೇಕಾದ 
ಅಳತೆಯ ಸೀಳುಗಳು ಬರುವಂತೆ ಸೀಳಿಕೊಳ್ಳಬೇಕಾಗುತ್ತದೆ. ಬಿದಿರಿನ ಪಟ್ಟಿಗಳಲ್ಲಿ 
, ಪದರುಗಳಿರುತ್ತವೆ. ಕಾಗದದಷ್ಟು ತೆಳ್ಳಗಿನ ಸೀಳುಗಳು ಬರುವಂತೆಯೂ ಅವುಗಳನ್ನು 
ಸೀಳಿಕೊಳ್ಳಬಹುದು. ತಕ್ಕಷ್ಟು ದಪ್ಪದ ಸೀಳುಗಳಿಂದ ಒಂದು ಸೂಜಿಯ ಗಾತ್ರದ 
ಕಡ್ಡಿಗಳನ್ನೂ ತಯಾರಿಸಿಕೊಳ್ಳಬಹಂದು ; ಕೂದಲಿನ ಗಾತ್ಸದವನ್ನೂ ತಯಾರಿಸಿ 
ಕೊಳ್ಳುತ್ತಾರೆ. 

. ಯಾವುದೇ ವಸ್ತುವಿನ ನಿರ್ಮಾಣಕ್ಕೆ ಬಿದಿರನ್ನು ಸಿದ್ಧಗೊಳಿಸಲು ಕೆಳಗಿನಂತೆ 
ಹಂತಗಳಿರುತ್ತವೆ : 

1. ಬಿದಿರುಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸುವಿಕೆ 

ಅವಶ್ಯಕ ಉದ್ದಳತೆಯಲ್ಲಿ ಕತ್ತರಿಸಿಕೊಳ್ಳುವಿಕೆ 
ಗಂಟು (ಗೆಣ್ಣು)ಗಳನ್ನು ಸವರಂಭಿಕೆ 
ಮೇಲ್ಮೈತೊಗಟೆಗಳನ್ನು ಸುಲಿಯಂವಿಕೆ 
ಪಟ್ಟಿಗಳನ್ನು ತಯಾರಿಸಿಕೊಳ್ಳುವಿಕೆ 
ಸೀಳುಗಳನ್ನು ಸುಲಿಯುವಿಕೆ 
ಪಟ್ಟಿ, ಪದರುಗಳನ್ನು ಒಂದೇ ಅಗಲ, ಗಾತ್ರದವನ್ನಾಗಿ ಮಾಡುವಿಕೆ 
8. ಸಂಸ್ಕರಣೆ 


ಈ ಹಂತಗಳನ್ನು ಒಂದೊಂದಾಗಿ ಈ ಮುಂದೆ ಚರ್ಚಿಸಿದೆ : 


= 


"1, ಬಿದಿರುಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸುವಿಕೆ * 

ಬಿದಿರುಗಳು ಗಡ್ಡೆಗಳಿಂದ ಎದ್ದುಬರುವಾಗ, ಹಾಳೆ(ಹಾಲೆ)ಗಳಿಂದ ವಂಚ್ಚ 
ಲೃಟ್ಟಿರುತ್ತವೆ.. ಅವುಗಳ ಬಣ್ಣ ಅತಿ ಸುಂದರವಾಗಿ ಹೊಳಪಿನದಾಗಿರುತ್ತದೆ. 
ದಿನಗಳೆದಂತೆ ಧೂಳು, ಕಸ ಅವುಗಳ ಮೇಲೆ ಸೇರಿಕೊಂಡು ಕಾಂತಿಹೀನವಾಗುತ್ತವೆ. 


ಕೈಗಾರಿಕೆ 37 


ಆ ಧೂಳು, ಕಸಗಳನ್ನು ಹೋಗಲಾಡಿಸಿದಾಗ ಮೊದಲಿನ ಹೊಳಪು, ಬಣ್ಣ ತಿರುಗಿ 
ಬರುತ್ತದೆ. ಈ ಕೆಲಸವನ್ನು ತುಂಬ ಕುಶಲತೆಯಿಂದ ಮಾಡಬೇಕಾಗುತ್ತದೆ. ಇದಕ್ಕೆ 
ತಕ್ಕ ಉಪಕರಣಗಳನ್ನು ಉಪಯೋಗಿಸಬೇಕು. ಇಲ್ಲದಿದ್ದರೆ ಕಸ.-ಧೂಳುಗಳ ಸಮೇತ 
ವಾಗಿ ಹೊರಮೈ ಕೆರೆದುಹೋಗುತ್ತದೆ; ಅಂಥ ಬಿದಿರಿನ ಬೆಲೆ ಕಡಮೆಯಾಗಿ ವಿವಿಧ 
'ಬಗೆಯ ಕೈಗಾರಿಕೆಗಳಿಗೆ ಅವು ಅಷ್ಟು ಉಪಯೋಗಕ್ಕೆ ಬರುವುದಿಲ್ಲ. ಹೊರಮ್ಯೆೈ 
ಸಮೇತವಾದ ಸೀಳುಗಳು, ತೆರೆದ ಗೆರೆ, ಬರೆಗಳು ಇಲ್ಲದೆ ಸ್ವಚ್ಛವಾಗಿರುವಾಗ ಅನೇಕ 
ಕಲಾತ್ಮಕ ಕೈಗಾರಿಕೆಗಳಿಗೆ ಉಪಯೋಗಕ್ಕೆ ಬರುತ್ತವೆ. 


ಮೇಲ್ಮೈಯನ್ನು ಹಲಾಕುಮಾಡದೆ ಸ್ವಚ್ಛಪಡಿಸುವ ಅನೇಕ ಉಪಾಯಗಳಿವೆ. 
ಕರ್ನಾಟಕದ ಮೇದಾರರು ಈ ತೊಂದರೆಗಳನ್ನು ಕೈಗೊಳ್ಳುವುದಿಲ್ಲ... ಅವರು 
ತಯಾರಿಸಿದ ವಸ್ತುಗಳಿಗೆ ಅದು ಅವಶ್ಯವಿರುವುದಿಲ್ಲ. ಜಪಾನ್‌ದಲ್ಲಿ ಈ ಬಗ್ಗೆ ತೀರ 
ಕಡಮೆ ವೆಚ್ಚದ ಅನೇಕ ಉಪಾಯಗಳನ್ನು ಅನುಸರಿಸುತ್ತಾರೆ. ಒಂದು ದಿನದಮಟ್ಟಿಗೆ' 
ಬಿದಿರುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬತ್ತದ ತೌಡಿನಿಂದ ಚೆನ್ನಾಗಿ ಕೈಗಳಿಂದ ತಿಕ್ಕಿದಾಗ 
ಬಿದಿರುಗಳು ಹೊಳಪುಗೊಳ್ಳುತ್ತವೆ. ಮೇಲ್ಮೈ ಗೆ ತಗೇದ ಧೂಳು, ಕಸಗಳು ಹೋಗಿ 
ತಿಳಿಬಣ್ಣ ಬರುತ್ತದೆ. ತೀರ ಸಣ್ಣ, ಉಸುಬಿನ ಕಣಗಳನ್ನು ಜೇಡಿಮಣ್ಣಿನಲ್ಲಿ ಕೂಡಿಸಿ 
ಚೆನ್ನಾಗಿ ತಿಕ್ಕುವುದು ಎರಡನೆಯ ಉಪಾಯ. ಆದರೆ, ಅದರಿಂದ ಬತ್ತದ ತೌಡಿನ 
ಉಪಚಾರದಷ್ಟು ಒಳ್ಳೆಯ ಪರಿಣಾಮ ಉಂಟಾಗುವುದಿಲ್ಲ. 


2. ಅವಶ್ಯಕ ಉದ್ದಳತೆಯಲ್ಲಿ ಕತ್ತರಿಸಿಕೊಳ್ಳುವಿಕೆ | 
[2 - ೪ 


ನಮ್ಮ ದೇಶದ ಅದರಲ್ಲಿಯೂ ಕರ್ನಾಟಕದ ಮೇದಾರರಂ ಇದಕ್ಕೆ ಕುಡುಗೋಲು 
(ಕತ್ತಿ) ಗಳನ್ನು ಉಪಯೋಗಿಸುತ್ತಾರೆ. ಇದರಿಂದ ಬಿದಿರುಗಳ ಕೆಲವಂಶ ನಿರುಪ 
ಯೋಗವಾಗುತ್ತಿದೆ. ತೊಗಟೆಯು ಕಿತ್ತುಬರುವ ಮತ್ತು ಬಿದಿರುಗಳು ಒಡೆಯುವ 
ಭಯವೂ ಇಲ್ಲದಿಲ್ಲ. ಕರಗಸ ಅದರಲ್ಲಿಯೂ ಹ್ಯಾಕ್‌ಸಾಗಳನ್ನು ಉಪಯೋಗಿಸುವುದ 
ರಿಂದ ಅಂಥ ಪರಿಸ್ಮಿತಿಯುಂಟಾಗುವುದಿಲ್ಲ. ಕತ್ತರಿಸುವಾಗ ಸಾಧ್ಯವಿದ್ದಷ್ಟೆ ಗೆಣ್ಣುಗಳ 
ಸಮೀಪವಾದ ಸ್ಕಳವನ್ನೇ ಅರಿಸಿಕೊಳ್ಳಬೇಕು. 


3. ಗಂಟು (ಗೆಣ್ಣು)ಗಳನ್ನು ಸವರುವಿಕೆ _ 


ಹುಲುಗಳಿಗೆ ಇರುವಂತೆ ಬಿದಿರುಗಳಲ್ಲಿಯೂ ಸಣ್ಣ ದೊಡ್ಡ ಅಂತರಗಳಲ್ಲಿ 
ಗಂಟುಗಳು ಇರುತ್ತವೆ. ಕೆಲವುಸಲ ಇವು 2 ಸೆಂಟಿಮೀಟರಿಗಿಂತಲೂ (3 ಅಂಗುಲ) 
ಎತ್ತರವಾಗಿರುತ್ತವೆ. ಟೊಂಗೆಗಳು ಹೊರಡುವುದು ಗಂಟುಗಳಿರುವಲ್ಲಿಂದಲೇ. ಗಂಟು 
ಗಳಿರುವಾಗ ಕೈಗಾರಿಕೆಗಳು ಸಾಧ್ಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ಇವುಗಳನ್ನು 
ಭಾರವಾದ ಚೂರಿಗಳು ಅಥವಾ ಕುಡುಗೋಲುಗಳಿಂದ ಸವರಿ ತೆಗೆದುಹಾಕುತ್ತಾರೆ, 


38 ಬಿದಿರು ಮತ್ತು ಬೆತ್ತ 


ಅನುಭವಿಗಳು ಬಿದಿರುಗಳ ತೊಗಟೆಗಳಿಗೆ ಧಕ್ಕೆಯಾಗದಂತೆ ಸವರುತ್ತಾರೆ. ಹೊಸಬರು 
ಅನೇಕವೇಳೆ ಬದಿರುಗಳ ಮೇಲೆ ಕಚ್ಚುಗಳಾಗುವಂತೆ ಮಾಡುತ್ತಾರೆ. ಅಂಥವು 
ಕಲಾತ್ಮಕ ವಸ್ತುಗಳ ತಯಾರಿಕೆಗೆ ಉಪಯುಕ್ತವಾಗುವುದಿಲ್ಲ. ಜಪಾನಿನಲ್ಲಿ ಈ ಬಗ್ಗೆ 
ಅರ್ಧವರ್ತುಳಾಕಾರದ ಅಲಗುಗಳುಳ್ಳ ಉಜ್ಜುಗೊರಡುಗಳನ್ನು ಅಥವಾ ಅಂಥ 
ಅಲಗುಗಳನ್ನು ಉಪಯೋಗಿಸುತ್ತಾರೆ. ಆಗ ಹೊಸಬರು ಸಹ ಬಿದಿರುಗಳ ಹೊರ ` 
ಮೈಗೆ ಧಕ್ಕೆಯಾಗದ ರೀತಿಯಿಂದ ಗೆಣ್ಣುಗಳನ್ನು ತೆಗೆದುಹಾಕಿ, ಬಿದಿರುಗಳನ್ನು 
ಕೊಳವೆಗಳಂತೆಮಾಡಲು ಸಮರ್ಥರಾಗುತ್ತಾರೆ. ಕೆಲಸ ಹಗುರವಾಗಿ ಹೆಚ್ಚು ವೇಗ 
ದಿಂದ ಸಾಗುತ್ತದೆ. 





ಚಿತ್ತ 14: ಗಂಟು (ಗೆಣ್ಣು)ಗಳನ್ನು ಸವರುವಿಕೆ: ,ಹ..ಚೂರಿಯಿಂದ ; 
B,C, D-ಉಜ್ಜುಗೊರದಿನಿಂದ 


4. ಮೇಲೆ ಹೊಗಟೆಗಳನು ಸುಲಿಯುವಿಕೆ 
೪೮ ಕ್ಸ 


ಇದು ತುಸು ಕಠಿಣವಾದ ಕೆಲಸ. ಸ್ವಲ್ಪ ' ಅಜಾಗ್ರತೆಯಾದರೂ ಅವು 
ತುಂಡಾಗುತ್ತವೆ. ಆದ್ದರಿಂದ, ಸಾಮಾನ್ಯವಾಗಿ ತೊಗಟೆಗಳನ್ನೇ ಸುಲಿದುಕೊಳ್ಳುವ 
ಸಾಹಸಕ್ಕೆ ಯಾರೂ ಕೈ ಹಾಕುವುದಿಲ್ಲ. - ಬಿದಿರುಗಳ ಪಟ್ಟಿಗಳನ್ನು ಅವಶ್ಯವುಳ್ಳ 
ಅಗಲದಲ್ಲಿ ತಯಾರಿಸಿಕೊಂಡು ಒಳಭಾಗದ ತಿರುಳನ್ನು ಅವಶ್ಯವುಳ್ಳಷ್ಟು ಗಾತ್ರದಲ್ಲಿ 
ಸೀಳಿ(ಸುಲಿದು) ಕೊಳ್ಳುತ್ತಾರೆ. ಇದಕ್ಕೆ ಪೀಲಿಂಗ್‌ ಎಂದು ಹೆಸರು. ಹಾಗೆಮಾಡುತ್ತ . 
ಅನೇಕ ಸೀಳುಗಳನ್ನು ಹೊರಡಿಸಿಕೊಂಡನಂತರ ತೊಗಟೆಯು ಮಾತ್ರ ಉಳಿಯುತ್ತದೆ, . 
ತೊಗಟೆಗಳಿಗೆ ಬೆನ್ನುಗಳಿಂಬ ಹೆಸರೂ ಇದೆ, 


ಕ್ಲೆಗಾರಿಕೆ ` 39 


ಬ 
5. ಪಟ್ಟಿಗಳನ್ನು ತಯಾರಿಸಿಕೊಳ್ಳುವಿಕೆ 

ಪಟ್ಟಿಗಳನ್ನು ತಯಾರಿಸಿಕೊಳ್ಳುವ ಪೂರ್ವದಲ್ಲಿ ಅವಶ್ಯವುಳ್ಳಷ್ಟು ಉದ್ದದಲ್ಲಿ 
ಕತ್ತರಿಸಿಕೊಳ್ಳಬೇಕು. ಇದು ನಾವು ತಿಳಿಯುವಷ್ಟು ಸುಲಭವಾದ : ಕೆಲಸವಲ್ಲ. 
ಪಟ್ಟಿಗ್‌ಂ ಸಣ್ಣವಾಗಿರಬೇಕಿದ್ದರೆ, ಕೆಲಸ ಅಷ್ಟೊಂದು ಕಠಿಣವಾಗುವುದಿಲ್ಲ. ಅನುಭವ 
ಎಲ್ಲದವರೂ ತಯಾರಿಸಬಹುದು; ಆದರೆ, ಬಿದಿರುಗಳೇ ಉದ್ದವಾಗಿರುವಾಗ, 





ಚಿತ್ರ 15: ಜಪಾನಿನಲ್ಲಿ ಪಟ್ಟಿಗಳನ್ನು ಸಿದ್ಧಪಡಿಸಿಕೊಳ್ಳುವ ಎರಡು ಬಗೆಯ 
ಸಾಧನ ಮತ್ತು ವಿಧಾನಗಳು. 


ಕಂಟುಗಳಿರುವಕಾರಣ ಪಟ್ಟಿಗಳನ್ನು ಅನಂಭವಿಗಳೇ ತಯಾರಿಸಬೇಕು. ಸೀಳಲಿಕ್ಕೆ 

ಉಪಯೋಗಿಸಬೇಕಾದ ಚೂರಿ ಅಥವಾ ಕುಡುಗೋಲುಗಳನ್ನು ಸರಿಯಾಗಿ ಹಿಡಿಯ 
ದಿದ್ದರೆ ಮತ್ತು ಸರಿಯಾದ ಒತ್ತಡಹಾಕಿ ಸೀಳದಿದ್ದರೆ ಅಥವಾ ಎಳೆದುಕೊಳ್ಳದಿದ್ದರೆ. 
ಸೀಳುಗಳು ಗಂಟಂಗಳನ್ನು ದಾಟುವಾಗ ಅಳತೆಗೆಡುತ್ತವೆ. ಒಂದು ಭಾಗವು ಇನ್ನಷ್ಟು 


40 ಬಿದಿರು ಮತ್ತು ಬೆತ್ತ 


ದೊಡ್ಡದಾಗಿ, ಸಣ್ಣಭಾಗವು ಇನ್ನಷ್ಟು ಸಣ್ಣದಾಗುತ್ತದೆ ; ಇನ್ನೂಕೆಲವು ಗಂಟು 
ಗಳನ್ನು ದಾಟುವಷ್ಟರಲ್ಲಿ ಸಣ್ಣ ಭಾಗವು ಉಳಿಯುವುದೇ ಇಲ್ಲ. ದೊಡ್ಡದು ಬಿದಿರಿನ 
ಕಂಬವಾಗುತ್ತದೆ. ಅನುಭವಿಗಳು ಚೂರಿ ಅಥವಾ ಕುಡುಗೋಲುಗಳನ್ನು ಗಂಟು 
ಗಳೊಳಗಿಂದ ದಾಟಿಸಿಕೊಂಡು ಹೋಗುವಾಗ ಭಾಗಗಳು ಅಳತೆಗೆಡದಂತೆ ನೋಡಿ 
ಕೊಳ್ಳುತ್ತಾರೆ. ನಮ್ಮ ದೇಶದ ಮೇದಾರರು ಚೊರಿ, ಕುಡುಗೋಲುಗಳಿಂದಲೇ 
ಸಂಧಾರಿಸಿಕೊಂಡುಹೋಗುತ್ತಾರೆ. ಜಪಾನ್‌, ಮಲಯಾ ಮತ್ತಿತರ ದೇಶಗಳಲ್ಲಿ 
ಈ ಕೆಲಸವನ್ನು ಮಾಡುವಾಗ ಕೆಲವು ಸಾಧನಗಳನ್ನು ಉಪಯೋಗಿಸುತ್ತಾರೆ. ಅವು 
ಗಳಲ್ಲಿ ಕೆಲವು ಕೈಸಾಧನಗಳಂ.: ಕೆಲವು ಯಂತ್ರ ಸಹಾಯದಿಂದ ನಡೆಯತಕ್ಕವುಗಳು. 
ಅವುಗಳನ್ನು ಚಿತ್ರ 15ರಲ್ಲಿ ತೋರಿಸಿದೆ. 


6. ಸೀಳುಗಳನ: ಸುಲಿಯುವಿಕೆ 


« 


ಈ ಮೊದಲು ವಿವರಿಸಿದ ರೀತಿಯಿಂದ ಪಟ್ಟಿ 
ಗಳನ್ನು ತಯಾರಿಸಿದಾಗ ಗಂಟುಗಳಿರುವ ಒಳಜಾಗವು 
ಸಪಾಟಾಗಿರದೆ ದಿಬ್ಬವುಳ್ಳದಾಗಿರುತ್ತದೆ (ಚಿತ್ರ 16). 
ಅದನ್ನು ಈ ಮೊದಲು ವಿವರಿಸಲಾದ ಒಂದಲ್ಲೊಂದು 
ವಿಧಾನದಿಂದ ತೆಗೆದು ಸಪಾಟಾಗಿ ಮಾಡಬೇಕಾಗುತ್ತದೆ. 
ಇದು ಕಠಿಣವಾದ ಕೆಲಸವೇನಲ್ಲ. ಲಕ್ಷ್ಯವಿಟ್ಟು ಮಾಡ 
ಬೇಕಾಗಿರುವ ಕೆಲಸವಷ್ಟೇ. ಈ ಕೆಲಸವನ್ನು ನಮ್ಮ 
ದೇಶದಲ್ಲಿ ಚೂರಿ ಅಥವಾ ಕುಡುಗೋಲುಗಳಿಂದ ಮಾಡು 
ತ್ತಾರೆ. ಜಪುನಿನಲ್ಲಿ ಉಜ್ಜಾಗೊರಡುಗಳಿಂದ ಮಾಡು 
ತ್ತಾರೆ. ಉಳಿ, ಸುತ್ತಿಗೆಗಳು ಇನ್ನೂ ಯೋಗ್ಯವಾಗ 
ಚಿತ್ರ 16: ಪಟ್ಟಿಗಳನ್ನು ಬಹುದು. ಆದರೆ ಉಳಿಗಳ ಅಲಗು ತುಸು ವಕ್ರ, 
ತಯಾರಿಸಿದಾಗ ಕಂಡುಬರುವ ಹೊರಮೈಯಭಿ ಕೆಲಮಟ್ಟಿಗೆ ದುಂಡಗಿರುವುದು ಹೆಚ್ಚು 

ಉಬ್ಬುತಗ್ಗುಗಳು ಯೋಗ್ಯ. 





ಮೊದಲು ಪಟ್ಟಿಗಳ ಪದರಗಳನ್ನು ಸುಲಿಯಬೇಕು. ಎಷ್ಟು ತೆಳ್ಳಗಿನ ಪದರು 
ಗಳನ್ನು ಬೇಕಾದರೂ ಮಾಡಬಹುದು. ಬಿದಿರುಗಳು ಹಸಿಯವಿರುವಾಗ ಮಾತ್ರ 
ಒಂದೇ ಗಾತ್ರದ ಒಂದೇ ಅಗಲದ ಪದರುಗಳು ಹೊರಡುತ್ತವೆ. ಈ ಕೆಲಸ ಆಗ 
ಸಂಲಭ. ಒಣಗಿದ ಬಿದಿರುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಸುಲಿಯುತ್ತಾರೆ. ಇದು 
ಅನುಭವಿಗಳು ಮಾಡಬೇಕಾದ ಕೆಲಸ. ಗಂಟುಗಳಿದ್ದ ಸ್ಥಳದಿಂದ ಪದರುಗಳನ್ನು 
ದಾಟಿಸಿಕೊಂಡು ಹೋಗುವಾಗ ಜಾಗ್ರತೆ ಅವಶ್ಯ. ಚಿತ್ರ 17ರಲ್ಲಿ ಈ ಕೆಲಸವು ಹೇಗೆ 
ವಣುಂದುವರಿಯುತ್ತದೆಯೆಂಂದಂ ತೋರಿಸಿದೆ. 





ಚಿತ್ತ 17: ಗಂಟುಗಳಿಂದ ಪದರುಗಳನ್ನು ದಾಟಿಸಿಕೊಂಡು ಹೋಗುವ ವಿಧಾನಗಳು 
ಸಿ-ಾಲಿನ ನೆರವಿನಿಂದ, 8, ೦-ಕೈಗಳಿಂದ 
7, ಷಟ್ಟ, ಪದರುಗಳನ್ನು ಒಂದೇ ಅಗಲ, ಗಾತ್ರದವನ್ನಾಗಿ ಮಾಡುವಿಕೆ 
ಇದೊಂದು ಅತ್ಯವಶ್ಯಕವಾಗಿ ಕೈಗೊಳ್ಳಬೇಕಾದ ಕೆಲಸ. ನಮ್ಮಲ್ಲಿಯ 
ಮೇದಾರರು ಈ ವಿಷಯದಲ್ಲಿ ಜಾಗ್ರತೆ ವಹಿಸುವುದಿಲ್ಲ. ಆಸಾಮ್‌, ಕೇರಳಗಳಲ್ಲಿ 


4 


42 ಬಿದಿರು ಮತ್ತು ಬೆತ್ತ 


ತಯಾರಾಗಂವ ಕಲಾತ್ಮಕ ವಸ್ತುಗಳ ಪದರು, ಕಡ್ಡಿಗಳು ಕೂಡ ಒಂದೇ ಅಗಲ, 
ಗಾತ್ತದವಿರುವುದಿಲ್ಲ. ಈ ಕೃತಿಯು ತೀರ ಸುಲಭ; ಹುಡುಗರಿಂದಲೂ ಸಾಧ್ಯ. 
ಉಪಾಯಗಳು ವಂತ್ತು ಅದಕ್ಕಾಗಿ ಉಪಯೋಗದಲ್ಲಿರುವ ಉಪಕರಣಗಳು ಅನೇಕಾ 
ನೇಕ, ಚಿತ್ರ 18ರಲ್ಲಿ ತೀರ ಸರಳವಾದ ಉಪಕರಣ, ' ವಿಧಾನಗಳನ್ನು ತೋರಿಸ 
ಲಾಗಿದೆ. ಹೀಗೆ ಅಗಲ-ಗಾತ್ಟ್ರಗ:ನ್ನು ಏಕಪ್ರಕಾರವಾಗಿ ಮಾಡಿಕೊಂಡನಂತರ 
ಉಪ್ಪ ಕಾಗದದಿಂದ ಅವುಗಳ ಮೈಯನ್ನು ನುಣುಪಾಗಿಸುತ್ತಾರೆ. 





ಚಿತ್ರ 18 : ಕನ್ನಿ ಪದರಗಳನ್ನು ಒಂದೇ ಅಸಲ, ಗಾತ್ರದವನ್ನಾಗಿ ಮಾಡಿಕೆಸಿಳ್ಳುವ ' 
ಏವಿಧ ವಿಧಾನಗಳು 


8, ಸಂಸ್ಕ ರಣೆ 

ಬಿದಿರುಗಳಿಗೆ ಬೀಳಂವ ಕ್ರಿಮಿಕೀಟಗಳ ಉಪದ್ರವವನ್ನು ನಿವಾರಿಸುವ ಕೆಲವು 
ಉಪಾಯಗಳನ್ನು ಹಿಂದೆ ವಿವರಿಸಲಾಗಿದೆ. , ಈ ದಿಸೆಯಲ್ಲಿ ಜಪಾನಿನಲ್ಲಿ ಬಿದಿರಿನ 
ಬೀಳುಗಳನ್ನು ಹೇಗೆ ಉಪಚರಿಸಿ ಬೆಳ್ಳೆಗಾಗಿಸುತ್ತಾರೆ, ಬಣ್ಣ ಹಾಕುತ್ತಾರೆ ಎಂಬು 
ನನ್ನು ಮುಂದೆ ತಿಳಿಸಲಾಗಿದೆ. 


ನಿದಿರುಗಳನ್ನು ಭ್ರ ಗೊಳಿಸಿ, ಬಣ್ಣ ಹಾಕುವಿಕೆ 


ಬಿದಿರುಗಳ ನಾರುಗಳಿಗೆ ವಿವಿಧ ಬಣ್ಣದ ಛಾಯೆ ಇರುತ್ತದೆ. ಅವುಗಳಲ್ಲಿ 
ಕಟು, ರಾಳ, ಮೇಣ ಮತ್ತು ಎಣ್ಣೆ ಅಂಶಗಳೂ ಇರುತ್ತವೆ. ಇವೆಲ್ಲವುಗಳನ್ನು 


ಕೈಗಾರಿಕೆ ` 43 


ತೆಗೆದು, ಬಿದಿರುಗಳ ಪಟ್ಟೆ, ಸೀಳು, ಕೆಡ್ಡಿಗಳನ್ನು ಅಚ್ಚ ಬಿಳಿಯ ಬಣ್ಣದವನ್ನಾಗಿ 
ಮಾಡುವುದಕ್ಕೆ ಶುಭ್ರಗೊಳಿಸುವಿಕೆ (ಬ್ಲೀಚಿಂಗ್‌ ) ಎಂದು ಹೆಸರು, 


' ಭಾರತದಲ್ಲಿ ಮೇದಾರರು ಬಿದಿರನ್ನು ಶುಭ್ರಗೊಳಿಸುವ ಪರಿಪಾಠ ಇಟ್ಟು 
- ಕೊಂಡಿರುವುದಿಲ್ಲ. ಜಪಾನಿನಲ್ಲಿ ಇದು ಸರ್ವತ್ರ ಕಂಡುಬರುವ ರೂಢಿ. ಇದರಿಂದ, 
ಬಿದಿರುಗಳು ಬೆಳ್ಳಗಾಗಂವುದಲ್ಲದೆ ಬಣ್ಣಹಾಕಲು ಪೂರ್ವಸಿದ್ಧತೆ ಮಾಡಿದಂತಾಗುತ್ತದೆ. 
ಅಂಟು(ರಾಳ). ಎಣ್ಣೆ ಅಂಶ ಇರುವಾಗ ನಾರುಗಳು ಬಣ್ಣ ಸರಿಯಾಗಿ ಕಚ್ಚಿ 
ಹಿಡಿಯುವುದಿಲ್ಲ; ಅವು ಬೇಗನೆ ಹಾಳಾಗಿ ಉದುರುತ್ತವೆ. ಮೂಲತಃ ಇರುವ 
ಬಣ್ಣಗಳ ಕಾರಣದಿಂದಾಗಿ ಹಾಕಿದ ಬಣ್ಣಗಳೇ ಮೂಡಿಬರುವುದಿಲ. ನಾವು 
ಅಪೇಕ್ಷಿಸುವುದು ಒಂದು ಬಣ್ಣ. ಆಗುವುದು ಇನ್ನೊಂದು ಬಣ್ಣ. ಬಣ್ಣ ಹಿಡಿಯು 
ವಿಕೆಯು ಸರಿಯಾಗಿ ಆಗಬೇಕಾದರೆ, ಬ್ಲೀಚಿಂಗ್‌ ಮಾಡಿದ ನಾರುಗಳನ್ನೇ ಉಪ 
ಯೋಗಿಸಿಕೊಳ್ಳುವುದು ಅವಶ್ಯಕ. 


ಜಪಾನಿನಲ್ಲಿ ಬ್ಲೀಚಿಂಗಿಗೆ ಸಾಮಾನ್ಯವಾಗಿ ಪ್ರಚಾರದಲ್ಲಿ ಇರುವುದು 
ಬೈಸಲ್ಫೈಟ್‌, ಬಿದಿರುಗಳ ಪಟ್ಟಿ, ಸೀಳು, . ಕಡ್ಡಿಗಳನ್ನು ನೀರಿನಲ್ಲಿ ನೆನೆಸಿಡುತ್ತಾರೆ. 
ಕೋಣೆಯಲ್ಲಿ ಗಂಧಕವನ್ನು ಉರಿಸುವುದರಿಂದ ಅದರ ಉಗಿಯು ನೀರಿನ ಒಳಸೇರಿ 
ಅವುಗಳನ್ನು ಬಿಳ್ಳಗಾಗಿಸುತ್ತದೆ. ಅಲ್ಲಲ್ಲಿ ಬಿಳಿಗಾರ ಪುಡಿ(ಬ್ಲೀಚಿಂಗ್‌ ಪೌಡರ್‌) 
ಯನ್ನೂ ಉಪಯೋಗಿಸುವುದುಂ"%. 


ನಮ್ಮ ಕಣ್ಣುಗಳಿಗೆ ಕಾಣುವ ನಾರಿನ ಒಂದೇ ಒಂದು ಎಳೆಯಲ್ಲಿ ಅನೇಕ ಸಣ್ಣ 
ತುಂಡು ಳಿರುತ್ತವೆ. ನಡುನಡುವೆ ಛಿದ್ರಗಳಿರುವುದೂ ಉಂಟು; ಬಣ್ಣಗಳ 
ದ್ರವ್ಯಗಳು ಇವೆಲ್ಲವುಗಳ ಬೆಳಗೆ ಸೇರಿ ಚೆನ್ನಾಗಿ ಕಚ್ಚಿಕೊಂಡು ಹಿಡಿಯುವಂತೆ 
ಮಾಡುತ್ತವೆ. ಇದಕ್ಕೆ ಬಣ್ಣ ಕೊಡುವುದು ಎಂದು ಅರ್ಥ. ನಮ್ಮ ಮೇದಾರರೂ 
ಅನೇಕ ಸಲ ` ಬಿದಿರಿನ ಸೀಳುಕಡ್ಡಿಗಳಿಗೆ ಬಣ್ಣ ಕೊಡುತ್ತಾರೆ. ಬಣ್ಣಗಳ ನೀರಿನಲ್ಲಿ ' 
ಆದ್ಮಿ ಸ್ವಲ್ಪ ಸಮಯ ಹಾಗೇ ಇಡುವುದು ಅವರ ಕೆಲಸ. ಅವರು ತಯಾರಿಸುತ್ತಿರುವ 
ನಿತ್ಮೋಐಯೋಗಿ ಸರಕುಗಳಿಗೆ ಇದು ಸಾಕು. ಆದರೆ ಬಣ್ಣಗಳು ಶಾಶ್ವತವಾಗಿ 
ಅಥವಾ ಬಹಂಕಾಲ ಆಮ್ಲ, ಕ್ಷಾರಗಳಿಂದ ಬಾಧಿತವಾಗದೆ ಬಿಸಿಲು, ಬೆಳಕು, 
ಶಾಖಗಳಿಂದಾಗಿ ಕುಂದದೆ, ಬಾಡದೆ, ಎದ್ದುಕಾಣುವಂತೆ ಬಿದಿರುಗಳ ನಾರುಗಳಲ್ಲಿರುವ 
ಅಸಂಖ್ಯ ಛಿದ್ರಗಳಲ್ಲಿರುವಂತೆ ಮಾಡುವುದು ಬಿದಿರುಗಳ ಸೀಳು, ಪಟ್ಟಿ ಇತ್ಯಾದಿಗಳಿಗೆ 
ಬಣ್ಣ ಹಾಕುವ ಉದ್ದೇಶ. ಇದಕ್ಕೆ ಪೂರ್ವ ತಯಾರಿಕೆ ಅವಶ್ಯ. ಇದಕ್ಕಾಗಿ 
ಮೊಟ್ಟಮೊದಲು ಬಿದಿರನ್ನು ಶುಭ್ರಗೊಳಿಸಿಕೊಳ್ಳಬೇಕು. 


44 “ಬಿದಿರು ಮತ್ತು ಬೆತ್ತ 


ಬಿದಿರನ್ನು ಬಣ್ಣದ ನೀರಿನಲ್ಲಿ ಸ್ವಲ್ಪ ಹೊತ್ತು ಮುಳುಗಿಸಿಡಬೇಕು. ಛಿದ್ರಗಳಂ 
ಶೀರ ಸಣ್ಣವಿರುವಾಗ ಬಣ್ಣಗಳು ಒಳಸೇರುವುದು ಸಾಧ್ಯವಾಗುವುದಿಲ್ಲ. ಶಾಖ 
ಕೊಟ್ಟಾಗ ಅವು ವಿಸ್ತಾರಗೊಳ್ಳುತ್ತವೆ, ಹೆಚ್ಚು ಹೆಚ್ಚು ಶಾಖ ಕೊಟ್ಟಾಗ ಹೆಚ್ಚು 
ಹೆಚ್ಚು ವಿಸ್ತಾರ ಹೊಂದುತ್ತವೆ. ಆದ್ದರಿಂದ, ಆ ನೀರನ್ನು ಕಾಯಿಸಬೇಕು. 
ಮರಳಿಸುವ ಅವಶ್ಯಕತೆಯೂ ಬೀಳಬಹುದು ಅಥವಾ ಆ ಬಣ್ಣದ ನೀರಿನ ಪಾತ್ರೆಯಲ್ಲಿ 
ಬಿದಿರುಗಳ ಸೀಳು ಇತ್ಯಾದಿಗಳು ಇರುವಾಗಲೇ ಉಗಿಯನ್ನು ಹಾಯಿಸಬೇಕು. 


ಬಣ್ಣದ ನೀರನ್ನು ತುಂಬುವ ಕಡಾಯಿ ಅಥವಾ ಹಂಡೆಯು ಕಬ್ಬಣದ್ದಾದರೆ 
ಬಣ್ಣಗಳು ಕೆಡುತ್ತವೆ. ತಾಮ್ರದ ಹಂಡೆಗಳು ಯೋಗ್ಯ. ಉಗಿಯನ್ನು ನೀರಿನಲ್ಲಿ 
ಬಿಡುವುದೂ ಉಂಟು.. ಕೊಳವೆ ಕಾಯಿಲ್‌ಗಳ ಮುಖಾಂತರ ಹಾಯಿಸಂವುದೂ 
ಉಂಟು. ಕೊಳವೆ ಕಾಯಿಲ್‌ಗಳ ಮುಖಾಂತರ ಹಾಯಿಸುವಾಗ ಮರಗಳ 
ಪೀಪಾಯಿ, ಅರ್ಧ ಪೀಪಾಯಿಗಳನ್ನು ಉಪಯೋಗಿಸಬಹುದು. 


ಬಿದಿರುಗಳಿಗೆ ಬಣ್ಣಹಾಕುವುದಕ್ಕೆ ಸಾದ (ನೇರ) ಬಣ್ಣಗಳು ಸಾಕು. ಇತರೇ 
ವನಸ್ಪಶಿಜನ್ಯ ನಾರುಗಳಿಗೆ ಹಾಕುವ ಬಣ್ಣ, ವಿಧಾನಗಳು ಬಿದಿರಿನ ಪಟ್ಟಿ ಇತ್ಯಾದಿ 
ಗಳಿಗೂ ಸಾಕು. ಯಾವ ಪ್ರಮಾಣದ ಛಾಯೆಯನ್ನು ಅಪೇಕ್ಷಿಸುವೆಫೋ ಆ 
ಪ್ರಮಾಣದ ಸಾಂದ್ರತೆಯು ಆ ನೀರಿನದಾಗಿರಬೇಕು. ಬಣ್ಣಗಳು ಬೇಗನೆ ಛಿದ್ರಗಳನ್ನು 
ಸೇರಿಕೊಳ್ಳಬೇಕಾದರೆ ಶೇ. 3.5ರಿಂದ 5.5ರಷ್ಟು ಉಪ್ಪ ಅಥವಾ ಸಾಬಾಣ 
(ಸಾಬೂನು)ಗಳನ್ನು ಅದರಲ್ಲಿ ಮಿಶ್ವಮಾಡಬೇಕು. 


ಇಷ್ಟೆಲ್ಲ ಜಾಗ್ರತೆಯನ್ನುವಹಿಸಿದಾಗಲೂ ಕೆಲವುವೇಳೆ ಬಣ್ಣವು ಶಾಶ್ವತವಾಗಿ 
ನಿಲುವುದಿಲ. ತೊಳೆದಾಗ ಸೀಳುಗಳ ಬಣ್ಣ ಹೋಗುತ್ತದೆ; ಬಿಸಿಲು, ಶಾಖ 
ಗಳಿಂದಲೂ ಮಸಕಾಗಿ ಹೋಗುತ್ತದೆ. ಆದ್ದರಿಂದ, ಪೂರೆಕ ವಿಧಿಯನ್ನು ಕೈಗೊಳ್ಳಲೇ 
ಬೇಕಾಗುತ್ತದೆ. ಬಿಸಿಮಾಡಲ್ಪಟ್ಟ ಅಸಿಟಿಕ್‌ ಆಮ್ಲ, ಕಾಫರ್‌ ಸಲ್ಫೇಟ್‌ ಅಥವಾ 
ಪೊಟ್ಯಾಸಿಯಂ ಡೈಕ್ರೊಮೇಟ್‌ ಮಿಶ್ರಿತ ನೀರಿನಲ್ಲಿ ಅವುಗಳನ್ನು ಮುಳುಗಿಸಿ, ಕೆಲ 
ಸಮಯ ಇಟ್ಟು ಹೊರತೆಗೆದು ನೆರಳಿನಲ್ಲಿ ಆರಿಹಾಕುತ್ತಾರೆ. ಈ ದಿಸೆಯಲ್ಲಿ ಅತಿ 
ಮುಖ್ಯವಾಗಿ ಜಾಗ್ರತೆವಹಿಸಬೇಕಾದುದು ನೀರಿನ ವಿಷಯದಲ್ಲಿ. ಸವಳು ಅಥವಾ 
ಕಬ್ಬಿಣ ಮತ್ತಿತರ ಧಾತುಗಳಿರುವ ನೀರಿನಲ್ಲಿ ಬಣ್ಣ ಬೆರೆಸುವುದು ಯೋಗ್ಯವಲ್ಲ. 
ಇದಕ್ಕಾಗಿ ಶುದ್ಧ ಅಂದರೆ, ಮೃದು ನೀರನ್ನೇ ಬಳಸಬೇಕು. ' 


ಜಪಾನಿನಲ್ಲಿ ಬಿದಿರುಗಳಿಗೆ ಹಾಕುವ ನೇರ ಬಣ್ಣಗಳು ಪ್ರಮಾಣ(ಶೇಕಡಾ) 


ಜಪಾನೋಬ್ರೌನ್‌ 1 
ನಿಪ್ಪನ್‌ ಫಾಸ್ಟ್‌ರೆಡ್‌ (ಸಾಂದ್ರೀಕೃತ) 1 


ಕೈಗಾರಿಕೆ 45 


ಡೈರೆಕಕ್ಟೆ ಬ್ರಿಲಿಯಂಟ್‌ ರೋಸ್‌ 

ಡೈರೆಕ್ಟ್‌ ಸ್ಕಾರ್ಲೆಟ್‌ ಬ್ರಿಲಿಯಂಟ್‌ 

ನಿಪ್ತನ್‌ ಆರೆಂಜ್‌ (ಸಾಂದ್ರೀಕೃತ) 
ಕ್ರಸೊಫಿನೈನ್‌ ಗ್ರೀನ್‌ 

ಜಪಾನೋಲ ಫಾಸ್‌ "ಬ್ಲ್ಯಾಕ್‌ (ಸಾಂದ್ರೀಕೃತ) 
ಡೈರೆ*ಕೈ ಸ್ಕೈಬ್ಲೂ 

ನಿಪ್ಪನ್‌ ಡಾರ್ಕ್‌ಗ್ರೀನ್‌ 

ಡೈರೆಕ್ಟ್‌ ಬ್ರೌನ್‌ ಕೆ.ಜಿ.ಜಿ. 

ನಿಷ್ಟನ್‌ ಬ್ರೌನ್‌ 3 ಜಿ 

ಡೈರೆಕ್ಟ್‌ ಬ್ರೌನ್‌ ಆರ್‌.ಜಿ. 


ID ಓಟ WS ಹಟ್ಟಿ ಹಟ್ಟಿ ee ಬರ ಅ ಜಾತ 


ಜಪಾನಿನಲ್ಲಿ ಈ ಬಣ್ಣಗಳು ಪ್ರಚಾರದಲ್ಲಿವೆ. ಇತರೇ ಬಣ್ಣಗಳು ನಿರುಪಯುಕ್ತ 
ವೆನ್ನುವಂತಿಲ. ಈ ವಿಷಯದಲ್ಲಿ ತಜ್ಞರ ಮಾರ್ಗದರ್ಶನ, ಸಲಹೆಗಳನ್ನು ತೆಗೆದು 
ಕೊಳ್ಳುವುದು ಉಚಿತ. 


ಅರಗಿನ ಲೇಪನ ಕೊಡುವಿಕೆ: ಅರಗಿನ ಲೇಪಗಳನ್ನು ಹಾಕಿದ ಬಿದಿರಿನ 
` ವಸ್ತುಗಳಿಗೆ ತೀರ ಸಣ್ಣ ಮತ್ತು ಅಗ್ಗದಿಂದ ಹಿಡಿದು ಅತಿ ಹೆಚ್ಚಿನ ಬೆಲೆಯುಳ್ಳ 
ವಸ್ತುಗಳವರೆಗೆ ಜೀನ ಮತ್ತು ಜಪಾನ್‌ಗಳು ಹೆಸರಾಗಿವೆ. ಅವರು ಒಂದೆರಡು 
ಎಳೆಗಳನ್ನು ಕುಂಚಗಳಿಂದ ಎಳೆದರೂ ಸಾಕು, ಅತಿ ಕುರೂಪವಸ್ತು ಸಸ ಸುಂದರವಾಗಿ 
ಕಾಣುತ್ತದೆ. 


ಅರಗು, ಅರಗಿನ ಬಣ್ಣ ಮತ್ತು ವಾರ್ನೀಸುಗಳನ್ನು ಬಹುತೇಕ ಎಲ್ಲರೂ 
ಬಲ್ಲರು. ಪೀಠೋಪಕರಣಗಳಿಗೆ ವಾರ್ನೀಸು, ಫ್ರೆಂಚ್‌ ಫಾಲಿಶ್‌ಗಳನ್ನು ಸವರಬೇಕು. 
ಬಿದಿರಿನ ವಸ್ತುಗಳಿಗೂ. ಇದೇ ಅರಗಿನಿಂದ ತಯಾರಿಸಿದ ಬಣ್ಣಗಳ ಲೇಪನವನ್ನು 
ಕೊಡಬಹುದು. ಈ ಅರಗು, ಅರಗಿನ ಹುಳುವೆಂಬ ಒಂದು ಹುಳದ ಮೈಯಿಂದ 
ಒಸರುವ ರಾಳ, ಜಪಾನೀ ಅರಗೆಂಬುದೇ ಬೇರೆ; ಅದು ವನಸ್ಪತಿಜನ್ಯ ವಸ್ತು. 
ಅದನ್ನು ಸ್ರವಿಸುವ ಮರಗಳಿಗೆ ರುಸ್‌ವರ್ನಿಸಿಫೆರಾ ಎಂದು ಹೆಸರು. ಈ ಮರಗಳಂ 
ಹಿಮಾಲಯ ಪರ್ವತಾವಳಿಗಳಲ್ಲಿ ಬೆಳೆಯುತ್ತವೆ. ಇವು 10 ವರ್ಷ ಪ್ರಾಯದ 
ವಾದಾಗ ತೊಗಟೆಗಳಿಗೆ ಕಚ್ಚುಗಳನ್ನು ಮಾಡಿದಾಗ ಆ ಕಚ್ಚುಗಳಿಂದ ಒಂದು ಬಗೆಯ 
ರಸವು ಒಸರುತ್ತದೆ. ' ಜೂನ್‌ನಿಂದ ಸೆಪ್ಟೆಂಬರ್‌ ತಿಂಗಳಲ್ಲಿ ಅದನ್ನು ಕಲೆಹಾಕುತ್ತಾರೆ. 
ಬ ಸಣ್ಣ ಟೊಂಗೆಗಳಿಂದಲೂ ನೀರಿನಲ್ಲಿ ಮುಳುಗಿಸಿಟ್ಟಾಗ ಆ ರಸವು ಒಸರುತ್ತದೆ. 
ತೊಗಟೆಗಳಿಂದ ಹೊರಬೀಳುವಾಗ ಅದು ಬಿಳಿ ಅಥವಾ ಬೂದು ಬಣ್ಣವಿದ್ದು ಜೋನೀ 
ಬೆಲ್ಲದಂತಿರುತ್ತದೆ. ಗಾಳಿಯಲ್ಲಿ ಇಟ್ಟಾಗ ಕೆಲವು-ಸಮಯದನಂತರ ಮೊದಲು ಅದು 


46 ಬಿದಿರು ಮತ್ತು ಬೆತ್ತ 


ಹಳದಿ, ಆಮೇಲೆ ಕಂದು, ಅನಂತರ ಕರಿಬಣ್ಣಕ್ಕೆ ತಿರುಗುತ್ತದೆ. ಅದರೊಳಗಿನ 
ಕಷ್ಮಲಗಳನ್ನು ಸೋಸಿ ಹೊರಹಾಕಿ ಬಣ್ಣವು ಏಕ ಪ್ರಕಾರವಾಗಲೆಂದು ಗಾಜಿನ ಕಡ್ಡಿ 
ಯಿಂದ ಕಲಕಬೇಕು; ಸಣ್ಣ ಬೆ:ಕಿಯ ಮೇಲೆ ಇಟ್ಟು ಅಥವಾ ಬಿಸಿಲು ಪ್ರಖರ 
ವಾಗಿದ್ದರೆ ಬಿಸಿಲಿನಲ್ಲಿ ಇಟ್ಟು ಕಲಕುತ್ತಿರಬೇಕು. ಆಗ ನೀರಿನ ಅಂಶವು ಇಂಗುತ್ತದೆ. 
ಇಷ್ಟಾ ದನಂತರ ಗಾಳಿಯು ಒಳಸೇರದಂತೆ ಬಿಗಿಯಾಗಿ ಮುಚ್ಚಳಹಾಕಿ ದಾಸ್ತಾನು 
ಮಾಡಬೇಕು. ತಂಪಾದ ಆರ್ದ್ರ ಹವೆಯಲ್ಲಿ ದಾಸ್ತಾನುಮಾಡಿ ಇಡುವುದು ಅವಶ್ಶ್ಯ 
ಈ ರಸಕ್ಕೆ ಉರುಶ್ರೀ ಲ್ಯಾರ್‌ ಎಂದು ಹೆಸರು. ಇದು ಜಗದ್ವಿ ಖ್ಯಾತವಾದ ಅರಗು, 


ಮೊದಲು ಬಣ್ಣಹಾಕಲಿರುವ ವಸ್ತ್ರವನ್ನು ಉಪ್ಪುಕಾಗದ (ಸ್ಯಾಂಡ್‌ ಪೇಪರ್‌) 
ದಿಂದ ಚೆನ್ನಾಗಿ ತಿಕ್ಕಿ ನುಣುಪ್ರಗೊಳಿಸಬೇಕಂ. ತಾನಾಕಾ ಎಂಬ ಜೇಡಿ ಮಣ್ಣಿನಲ್ಲಿ 
ಶೇ. 10ರಷ್ಟು ಅಂಟು ತಯಾರಿಸಿಕೊಳ್ಳುತ್ತಾರೆ. ತಾನಾಕಾ ಜೇಡಿಯ ಬದಲು ನಮ್ಮ 
ದೇಶದಲ್ಲಿ ಧಾರಾಳವಾಗಿ ಸಿಗುವ ಚೈನಾ ಕ್ಲೇ ಜೇಡಿಯನ್ನು ಉಪಯೋಗಿಸುವುದೂ 
ರೂಢಿಯಲ್ಲಿದೆ. ಮುದ್ದೆ (ಕಣಕಗೆ ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ನಾದಿ ಮುದ್ದೆ 
(ಕಣಕ)ಯನ್ನು ತಯಾರಿಸಿಕೊಳ್ಳಬೇಕು. ಈ ಮುದ್ದೆಗೆ(ಕಣಕಕ್ಕೆ) ಜಪಾನೀ ಭಾಷೆ 
ಯಲ್ಲಿ "ನೂಜೀ' ಎಂದು ಹೆಸರು.' ಅದನ್ನು ಬಿದಿರು ವಸ್ತುಗಳ ಮೇಲೆ ತಿಕ್ಕಿ 
ಒಣಗಬಿಡಬೇಕು, ನೀರು ಒಳಸೇರಬಾರದೆಂದು ಈ ಕಣಕಕ್ಕೆ ಒಂದೆರಡು ಹಸಿ 
ಗೋಡಂಬಿ(ಗೇರು)ಕವಚಗಳ ಎಣ್ಣೆಯನ್ನು ಕೂಡಿಸಬೇಕು. ಆಸ್‌ಫಾಲ್ಟ್‌ ಕಣಕ 
ವನ್ನೂ ಕೂಡಿಸಬಹುದು. ಕೆಲವು ಸೀಮೆಗಳಲ್ಲಿ ಅಕ್ಕಿಗಂಜಿಯನ್ನು ಕೂಡಿಸುವುದೂ 
ಉಂಟು. ವಸ್ತುವಿಗೆ ಒಳ್ಳೆಯ ಕಾಂತಿಬರಲು ತಿರುಗಿ 2ರಿಂದ 4ಸಲ ಆ ಕಣಕವನ್ನು 
ಸವರಬೇಕು. ಇದರಿಂದ, ಬಿದಿರುವಸ್ತುಗಳೊಳಗಿನ ಛಿದ್ರ, ಗೀರು, ಬಿರುಕುಗಳು 
ಮುಚ್ಚಿಹೋಗುತ್ತವೆ. ಈ ಪೂರ್ವ ತಯಾರಿಯನಂತರ ಉರುಶ್ರೀ ಲ್ಯಾಕರನ್ನು 
ಸವರಬೇಕು. ಒಣ? ದನಂತರ ಮೇಲೆ ಯೂರಿಯಾ ದ್ರವ್ಯವನ್ನು ಸವರಬೇಕು, 


ನೂಜೀ ಕಣಕವು ಜಪಾನದ ಪೇಟೆಯಲ್ಲಿ ಖರೀದಿಗೆ ದೂರೆಯುತ್ತದೆ. ಅನೇಕ 
ರೀತಿಗಳಿಂದ ತಯಾರಾದ ವೈವಿಧ್ಯಪೂರ್ಣ ಕಣಕಗಳಂ, ಅರಗು ಬಣ್ಣಗಳೂ ಖರೀದಿಗೆ 
ಸಿಗುತ್ತವೆ. ಕಣಕವು ಅವಶ್ಯಕ್ಕಿಂತ ಮಂದವಾದರೆ ತೆಲ್ಳಗೆಮಾಡಲು ಟರ್ಪೆಂಟೈನ್‌ 
ಮುಂತಾದ ದ್ರವ್ಯಗಳನ್ನು ಉಪಯೋಗಿಸುತ್ತಾರೆ. ವಸ್ತಿಗಳಿಗೆ ಹೆಚ್ಚಿನ ಕಾಂತಿಯು 


ಬರುವುದಕ್ಕೆ ಯೂರಿಯಾ ಕಾರಣ. 


ಉರುಶ್ರೀ ಅರಗಿನ ಬದಲು, ಫಿನೋಲ್‌ರಾಳ ಮತ್ತಿ ಪಾಲೋನಿಯಾ ಎಣ್ಣೆ | 
ಯನ್ನು ಮಿಶ್ರಮಾಡಿದ ಗೋಡಂಬೀ ಕವಚದ ಎಣ್ಣೆಯನ್ನು ಉಪಯೋಗಿಸುವುದೂ 
ಉಂಟು. ಈ ಮಿಶ್ರಣದಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಕೂಡಿಸಬಹಂದಂ. ನೂಜೀ 
ಕಣಕವನ್ನು ಬಿದಿರಿನ ವಸ್ತುಗಳಿಗೆ ಮೊದಲಸಲ ಸವರಿ ಒಣಗಿಸಿದನಂತರ ಆ.ವಸ್ತುಗಳ 


ಕೈಗಾರಿಕೆ 47 


ಮೇಲೆ ಅವರ ಸಣ್ಣ ಮುದ್ದೆಗಳನ್ನು ಅಲ್ಲಿ ಇಲ್ಲಿ ಅನಿರ್ದಿಷ್ಟ ರೀತಿಯಿಂದ ಇಡುತ್ತಾರೆ. 
: ಅನಂತರ ಗೇರು ಕವಚೆಗಳ ಎಣ್ಣೆಯ ಮಿಶ್ರಣಕ್ಕೆ ಯಾವುದೊಂದು ಬಣ್ಣವನ್ನು ಸೇರಿಸಿ 
ಸವರಬೇಕು. ಅದು ಪೂರ್ತಿಯಾಗಿ ಒಣಗಿದನಂತರ ಆ ಮಿಶ್ರಣದ ಎಣ್ಣೆಯಲ್ಲಿ 
ಇನ್ನೊಂದು ಬಣ್ಣವನ್ನು ಸೇರಿಸಿ ವಸ್ತುಗಳ ಮೇಲೆ ಸವರಬೇಕು. ಅನಂತರ, 
ನಾಲ್ಕನೆಯ ಬಣ್ಣದ ಮಿಶ್ರಣದ ಲೇಪ. ಇಷ್ಟಾದ ಮೇಲೆ ಸಣ್ಣಗೆ ಪುಡಿಮಾಡಿದ 
ಇದ್ದಿಲನ್ನು ನೀರಿನಲ್ಲಿ ಕಲಸಿ ಕಣಕದ ಮುದ್ದೆಗಳುಳ್ಳ ಸ್ಥಳದಲ್ಲಿ ಚೆನ್ನಾಗಿ ತಿಕ್ಕಬೇಕು. 
ಆಗ ಆ ಸ್ಥಳದಲ್ಲಿ ಬೇರೆ ಬೇರೆ ಬಣ್ಣಗಳು ಎದ್ದುಬರುತ್ತವೆ. ಈ ಕೃತಿಗೂ ಅರಗು 
ಲೇಪನ (ಲಾಕರಿಂಗ್‌ ) ಎಂದು ಹಸರು. ಅಂಥ ವಸ್ತುಗಳಿಗೆ ಲ್ಯಾಕರ್‌ವೇರ್‌ ಎಂದ: 
ಹೆಸರು. 


ಬೆಲೆಯುಳ್ಳ ಬಿದಿರಿನ ವಸ್ತುಗಳಿಗೆ ಬಣ್ಣಕೊಡುವಾಗ ಮೊದಲು ನೂಜೀ 
ಕಣಕವನ್ನು 2-4 ಸಲ ಸವರಿಕೊಂಡನಂತರ ಗೋಡಂಬೀ(ಗೇರುಬೀಜ) ಕವಚದ 
ಎಣ್ಣೆಯ ಮಿಶ್ರಣದಲ್ಲಿ ಅಲ್ಯೂಮಿನಿಯಂ ಅಥವಾ ತಾಮ್ರದ ಪುಡಿಯನ್ನು ಸೇರಿ? 
ಚೆನ್ನಾಗಿ ನಾದಿ ಆ ಲೇಪವನ್ನು ಪೂರ್ವ ತಯಾರಿಯು ಮುಗಿದ ವಸ್ತುಗಳಿಗೆ ಹಚ್ಚ 
ಬೇಕು, ಇನ್ನೂ ಪೂರ್ತಿಯಾಗಿ ಒಣಗುವ ಮುನ್ನವೇ ಇವುಗಳಿಗೆ ಪೆಟ್ರೋಲಿಯಃ 
ಎಣ್ಣೆಯನ್ನು ಸವರಬೇಕು. ತಾಮ್ರದ ಪಡಿಯನ್ನು ಕೂಡಿಸಿದಾಗ, ವಸ್ತುಗಳಿ? 
ಬಂಗಾರದ ಹೊಳಪು ಬರುತ್ತದೆ. ಅಲ್ಯೂಮಿನಿಯಂ ಪುಡಿಯ ಮಿಶ್ರಣ ಕೂಡಿಸಿದಾ? 
ಬೆಳ್ಳಿಯ ಹೊಳಪು ಬರುತ್ತದೆ. ಕೆಲವು ಸಲ ನೂಜೀ ಕಣಕವನ್ನು ತಯಾರಿಸ 
ವಾಗಲೇ ತವರ (ಟಿನ್‌)ದ ತುಂಡು ಅಥವಾ ಮುತ್ತಿನ ಚಿಪ್ಪುಗಳ ಸಣ್ಣ ತುಂಡುಗಳನು 
ಸೇರಿಸಿ ಆಮೇಲೆ ಉರುಶ್ರೀ ಅಥವಾ.ಗೋಡಂಬೀ ಕವಚದ ಎಣ್ಣೆಯ ಲೇಪಗಳನ್ನು 
ಕೊಡಬೇಕು. ಆಗ ವಸ್ತು ಕುಸುರು (ಇನ್‌ಲೇ) ಕೆಲಸ ಮಾಡಿದಂತೆ ತೋರುತ್ತದೆ 
ಮಿಶ್ರಣಗಳ ಬದಲಾವಣೆಯಿಂದ ಬೇರೆ ಬೇರೆ ರೀತಿಯಾಗಿ ಕಾಣುವ ವಸ್ತುಗಳ 
ತಯಾರಾಗುತ್ತವೆ. ಇನ್ನೂ ಹೆಚ್ಚು ಬೆಲೆಯ ವಸ್ತುಗಳಿಗೆ ಅಲ್ಯೂಮಿನಿಯಂ 
_ ತಾಮ್ರಗಳ ಪುಡಿಯನ್ನು ಕೂಡಿಸುವ ಬದಲು ನಿಜವಾದ ಬೆಳ್ಳಿ, ಬಂಗಾರಗಳ ಪುರಃ 
ಯನ್ನು ಸೇರಿಸುತ್ತಾರೆ. ತೆಳ್ಳಗಿನ ಬೆಳ್ಳಿ, ಬಂಗಾರದ ತಗಡುಗಳ ತುಂಡುಗಳನು 
ತವರ, ಸಿಂಪುಗಳ ತಂಂಡಗಳ ಸ್ಥಾನದಲ್ಲಿ ಬಳಸುತ್ತಾರೆ. ಪರದೆ, ಬೀಸಣಿಗೆ, ದೀಪಗಃ 
ಆವರಣ, . ಕಂದೀಲು, ಚತ್ತರಿಗೆ ಇತ್ಯಾದಿ ಸರಕುಗಳ ಮೇಲೆ ಕುಂಚೆಗಳಿಂದ ಬಣ 
ಕೊಡುವುದು ಹೆಚ್ಚು ವಾಡಿಕೆಯಲ್ಲಿಲ್ಲ. ಅವುಗಳ ಮೇಲೆ ಅಚ್ಚುಗಳನ್ನು ಇಟ್ಟು 
ಬಣ್ಣಗಳನ್ನು ಹನಿಸುತ್ತಾರೆ. ಇದಕ್ಕಾಗಿ ಸ್ಟೇ ಪಂಪ್‌ಗಳನ್ನು ಬಳಸಲಾಗುತ್ತದೆ 
ಇದೇ ಸ್ಟೇ ಪ್ರಿಂಟಿಂಗ್‌, ಬಿದಿರು ಪಟ್ಟಿಗಳ ಮೇಲೆ ಹನಿಸುವುದೂ ಉಂಟು 
ಅವುಗಳಿಂದಾದ ಕೃತಕ ತಯಾರಿಕೆಯ ಕಾಗದ ಮತ್ತು ರೇಷ್ಮೆ ವಸುಗಳ ಮೇ 
ಹನಿಸಂವುದೂ ರೂಢಿಯಲ್ಲಿದೆ. ಒಂದೊಂದು ಸಲ 6-8 ಬಣ್ಣಗಳನ್ನು ಹನಿಸುತ್ತಾರೆ 


48 ಬಿದಿರು ಮತ್ತು ಜಿತ್ತ 


ಕುಂಚಗಳಿಂದ ಬಣ್ಣ ಕೊಡುವುದೂ ಅಸಾಧ್ಯವಲ್ಲ. ಅಪರೂಪವಾಗಿ ಹಾಗೆ ಮಾಡು 
ತ್ತಾರೆ. ಆಗ ತೈಲವರ್ಣಗಳನ್ನು ಬಳಸಲಾಗುತ್ತದೆ. 

ಜಪಾನಿನ 
ಇರುತ್ತವೆ. 3-4 ೩೦ಗಳುಗಳ ಶಿಕ್ಷಣ ಕ್ರಮದಲ್ಲಿ ಚಿತ್ರಕಲೆ, ಬಡಿಗತನ, ಆರಗಿನ 
ಲೇಪ ಕೊಡುವಿಕೆಗಳು ಸೇರಿರುತ್ತವೆ. 


ನಿವ್ಲಿ ಈ ವಿದ್ಯೆಗಳನ್ನು ಬಿದಿರಿನ ಕೆಲಸಗಾರರಿಗೆ ಕಲಿಸುವ ಶಾಲೆಗಳು 


ಬಿದಿರುಗಳನ್ನು ಜೋಡಿಸುವಿಕೆ, ಸರಳಪಡಿಸುವಿಕೆ, ಬಾಗಿಸುವಿಕೆ ಮತ್ತು ತೆರೆಯುವಿಕೆ 


ಬಿದಿರುಗಳನ್ನು. ಮೊಳೆಗಳಿಂದ ಜೋಡಿಸುವುದು ಸಾಧ್ಯವಾಗುವುದಿಲ್ಲ; 
ಏಕೆಂದರೆ, ಮೊಳೆಗಳನ್ನು ಹೊಡೆದಾಕ್ಷಣ ಆವು ಸೀಳುತ್ತವೆ; ಜೋಡಿಸಲ್ಪಟ್ಟ 
ಬಿದಿರುಗಳು ಸಡಿಲವಾಗುತ್ತವೆ. ಆದ್ದರಿಂದ ಹುರಿಹಗ್ಗಗಳು, ಬೆತ್ತಗಳ ಸೀಳುಗಳು 
ಅಥವಾ ತಂತಿಗಳಿಂದ ಆವುಗಳನ್ನು ಕಟ್ಟುತ್ತಾರೆ. ಅಡ್ಡವಾಗಿ ಮಲಗಿಸಲಾದ ಬಿದಿರಿನ 
ಮೇಲೆ ನೀಟಾಗಿ ಬಿದಿರನ್ನು ನಿಲ್ಲಿಸುವಾಗ ಅರ್ಧ ವರ್ತುಳಾಕಾರದ ಒಟ್ಟೆ (ರಂಧ್ರ) 
ಯನ್ನು ಅಡ್ಡ ಬಿದಿರಿನಲ್ಲಿ ತೆಗೆದು, ನೀಟಾಗಿ ನಿಲ್ಲಿಸಿದ ಬಿದಿರನ್ನು ಅದರೊಳಗೆ ಸೇರಿಸಿ 
ಎರಡನ್ನೂ ಒಟ್ಟಿಗೆ ಕಟ್ಟುತ್ತಾರೆ. ಈ ಒಟ್ಟೆಯು ಎರಡೂ ಬಿದಿರುಗಳ 'ಗೆಣ್ಣುಗಳಿಂದ 
8 ಸೆಂಟಿದೀಟರ್‌ ಅಥವಾ 3 
ಅಂಗುಲಗಳಿಗಿಂತ , ಹೆಚ್ಚು 
ದೂರವಾಗಿ ಇರಬಾರದು. 
ಕೂಡಿಸಿದನಂತರ ಹುರಿ 
ಗಳಿಂದ ಕಟ್ಟುವುದಲ್ಲದೆ ಬೆಣೆ 
ಗಳನ್ನು ಹಾಕಿದಾಗ ಅವು 
ಹೆಚ್ಚು ಭದ್ರವಾಗಿ ಕೂಡಂ 
ತ್ತವೆ. ಅನೇಕ ತೆರೆದ ಜೋಡ 
ಣೆಗಳು ಪ್ರಚಾರದಲ್ಲಿವೆ. 
ಅವುಗಳನ್ನು ಚಿತ್ರ 20ರಲ್ಲಿ 
ತೋರಿಸಿದೆ. oo 





ಚಿತ್ರ 19: ಅಡ್ಡವಾಗಿ ಮಲಗಿಸಲಾದ ಬಿದಿರಿನ ಮೇಲೆ 
ನೀಟಾಗಿ ಬಿದಿರನ್ನು ನಿಸ್ಲಿಸುವಿಕೆ 


ಬಿದಿರುಗಳನ್ನು ಸರಳಪಡಿಸುವಿಕೆ, ಬಾಗಿಸುವಿಕೆ ಮತ್ತು ತೆರೆಯುವಿಕೆಗಳು ಕಠಿಣ 
ಕಾರ್ಯಗಳ, ಅನುಭವವುಳ್ಳ ಕುಶಲಕಸಬುದಾರರು ಇವುಗಳನ್ನು ಕೈಗೊಳ್ಳಬೇಕು. 
ಇವುಗಳನ್ನು ಕುರಿತು ಬರೆದು ಇಲ್ಲವೇ ಬಾಯಲ್ಲಿ ತಿಳಿಸುವುದೂ ಕಠಿಣ. ಕಣ್ಣಿಂದ 
ಕಂಡಾಗಲೇ ಸರಿಯಾಗಿ ವೇದ್ಯವಾಗುವುದು. 


ಕೈಗಾರಿಕೆ 1೨.6 49 


ಳ 


ಕೆಲವು ಬಿದಿರು ವಕ್ರವಾಗಿರುತ್ತವೆ, ಅವುಗಳನ್ನು ನೀಟಾಗಿ ಮಾಡಬೇಕಾಗು 
ತ್ತದೆ. ಕೆಲವು ಸರಳವಾಗಿರುತ್ತವೆ, ಅವುಗಳನ್ನು ಬಾಗಿಸಬೇಕಾಗಿರುತ್ತದೆ. 
ಇವೆರಡೂ ಕ್ರಿಯೆಗಳ ತತ್ವಗಳಂ ಒಂದೇ. 








ಡ್ರಾ 
ಸ್ಟ್ರಾ Ns 
40) Gi) 
* ಚಿತ್ರ 20: ಬಿದಿರು ಜೋಡಣೆಯ ವಿವಿಧ ವಿಧಾನಗಳು 

ಬಿದಿರುಗಳಂ ಸಪೂರ ಮಿ ಅಖಂಡವಾಗಿರಿಂವಾಗ ಬಾಗಿಸಬೇಕಾದ ಅಥವಾ 
ಡೊಂಕನ್ನು ಸರಿಪಡಿಸಲು ಬೇಕಾದ ಸ್ಥಳವನ್ನು ಬಿಸಿಮಾಡುತ್ತ, ಬಾಗಿಸುತ್ತ ಅಥವಾ 
ಸರಳಪಢಿಸುತ್ತ ಇರಬೇಕು. ಬಿಸಿಮಾಡುವ ಸ್ಥಳದ ಇಕ್ಕೆಲಗಳಲ್ಲಿ ಎರಡು ಕೈಗಳಿಂದ 
ಬಿದಿರುಗಳ ಭಾಗವನ್ನು ಹಿಡಿದು ಯತ್ನಿಸುತ್ತಿರಬೇಕು. ಅವಶ್ಯವುಳ್ಳೆಷ್ಟು ಕಾಯಿಂಸಂತ್ತ 
ಅಂದರೆ, -ಕ್ರಮೋಣ ಹೆಚ್ಚಾಗಿ ಕಾಯಿಸುತ್ತ ಹೆಚ್ಚೆಚ್ಚು ಪ್ರಮಾಣದಿಂದ ಬಾಗಿಸಬೇಕು. 
ಆ ಅವಧಿಯಲ್ಲಿ ಅವುಗಳನ್ನು ಕೆ ೈಬೆರಳುಗಳ ನಡುವೆ ಉರುಳಿಸಂತ್ತಿರಬೇಕು. ಆಗ 
ಬಿದಿರಿನ ಸುತ್ತಲೂ ಒಂದೇ ಪ್ರ ಮಾಣದ ಉಷ್ಣತೆ ಉಂಟಾಗುತ್ತದೆ. ಅವಶ್ಶವುಳ್ಳಷ್ಟು 
'ಬಾಗಿಸಿದನಂತರ ಅಥವಾ ಬಾಗನ್ನು ಸರಿಪಡಿಸಿದನಂತರ ಕೂಡಲೇ ತಣ್ಣೀರಿನಲ್ಲಿ ಆ 
ಭಾಗವನ್ನು ಮುಳುಗಿಸಿ, ತಣ್ಣಗಾಗುವತನಕ ಎಂದರೆ, ಸುತ್ತಲಿನ ವಾತಾವರಣದ 
ಉಷ್ಣತೆಯನ್ನು ತಲಪುವತನಕ ನೀರಿನಲ್ಲಿಡಬೇಕು. ಇದಕ್ಕೆ ಹೆಚ್ಚುಕಡಮೆ 20 
'ನಿವಿಂಷಗಳ ಆವಧಿ 7 ಸಾಕು. 


4) 


50 ಬಿದಿರು ಮತ್ತು ಬೆತ್ತ 


ಬಿದಿರುಗಳು ದಪ್ಪವಾಗಿಯೊ ಪೊಳ್ಳಾಗಿಯೂ ಇರುವಾಗ ಬಾಗಿಸುವುದು 
ಅಥವಾ ಸರಳಪಡಿಸುವುದು ಕಠಿಣ. ಮೆಳೆಗಳಿಂದ ಕಡಿದುಕೊಂಡ ಒಂದೆರಡು ದಿನಗಳಲ್ಲಿ 
ಅಥವಾ ಬಿದಿರು ಇನ್ನೂ ಎಳೆಯದಿರುವಾಗ ಈ ಕಾರ್ಯಗಳು ಕೆಲಮಟ್ಟಿಗೆ ಸುಲಭ ; 
ಆದರೆ, ಇಂಥ ಬಿದಿರುಗಳ ಬಾಗು ಅಥವಾ ಸರಳತೆಗಳಂ ಬಹುದಿನ ತಾಳುವುದಿಲ್ಲ. 





ಚಿತ್ರ 21: ಬಿದಿರುಗಳನ್ನು ಸರಳಪಡಿಸುವ, ಬಾಗಿಸುವ ವಿಧಾನಗಳು 


ಬೇಗನೆ ಅವು ಮೂಲಸ್ಥಿತಿಗೆ ಬಂದುಬಿಡುತ್ತವೆ. ಆದ್ದರಿಂದ, ಬಲಿತ ಬಿದಿರುಗಳನ್ನೇ 
ಈ ಕಾರ್ಯಕ್ಕೆ ಬಳಸಬೇಕು. ಬಾಗಿಸಲು ಅಥವಾ ಅಂಕುಡೊಂಕುಗಳನ್ನು ಹೋಗ 
ಲಾಡಿಸಲು, ಎರಡು ಗೆಣ್ಣುಗಳ ನಡುವಣ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಹದಮಾಡಿದ 
ಎಂದರೆ, ಉಪಚರಿಸಲಾದ ಬಿದಿರುಗಳನ್ನು ಆರಿಸಿಕೊಳ್ಳುವುದು ಹೆಚ್ಚು. ಉಜಿಷ, 


ಕೈಗಾ 51 


ಚಿತ್ರಗಳಿಂದ (ಚಿತ್ರ 21) ಈ ಕಾರ್ಯವಿಧಾನಗಳನ್ನು ಚೆನ್ನಾಗಿ ಮನವರಿಕೆ 
: ಮಾಡಿಕೊಡಬಹುದಾಗಿದೆ. ಇವುಗಳಲ್ಲಿ ಯಾವುದನ್ನು ಬಳಸಿಕೊಳ್ಳಬೇಕೆಂಬಂದನ್ನು 
ಸಂದರ್ಭಾನು ಸಾರವಾಗಿ ನಿರ್ಧರಿಸಿಕೊಳ್ಳಬೇಕು. ಇದಕ್ಕಾಗಿ ಬಳಸಂವ ಉಪಕರಣ, 
ಸಾಧನಗಳು, ಉಕ್ಕಿ ( ಮೈಲ್ಡ್‌ ಸ್ಟೀಲ್‌)ನವು ಆಗಿರಬೇಕು. ಇವು ಭಾರವನ್ನು ತಾಳಿ 
ಕೊಳ್ಳುತ್ತ. ವೆ. ಬೇಗ ಕೆಡುವುದಿಲ್ಲ. 


sR 


(1) 





(1 


೫) 


ಚಿತ್ರ 22: ಕುರ್ಚಿ ತಯಾರಿಕೆಯ ವಿವಿಧ ಹಂತಗಳು 


ಬಿದಿರುಗಳು ಹೆಚ್ಚು ಗಾತ್ರದವಿರುವಾಗ ಒಂದಿಲ್ಲೊಂದು ಮೇದಸ್ಸುಳ್ಳ ಎಣ್ಣೆ 
. ಯನ್ನು ಈ ಕಾರ್ಯನಿರ್ವಹಿಸುವ ಸ್ಥಳದ ಮೇಲೆ ಸವರಿಕೊಳ್ಳಬೇಕು. ಇದಕ್ಕೆ ಔಡಲ. 
ಎಣ್ಣೆ: ಅತಿ ಯೋಗ್ಯ. ' 


$2 ಬಿದಿರು ಮತ್ತು ಬೆತ್ತ 


ಹೆಚ್ಚು ವ್ಯಾಸವುಳ್ಳ ಪೊಳ್ಳುಗಳಂ ಬಿದಿರುಗಳಾಗಿದ್ದರೆ,: ಆ ಎರಡು ಗೆಣ್ಣುಗಳಲ್ಲಿ 
ಒಂದರ ಸಮೀಪ ಒಂದು ಸಣ್ಣ ರಂಧ್ರವನ್ನು ಕೊರೆದು ಪೊಳ್ಳಿನ ತಂಂಬ ಉಸುಬನ್ನು 
ಮುಚ್ಚಬೇಕು. ಅನಂತರವೇ ಬಿಸಿಮಾಡಿಕೊಳ್ಳುವ ಕಾರ್ಯಕ್ಕೆ, ಬಾಗಿಸುವ ಅಥವಾ 
ಡೊಂಕುತೆಗೆಯುವ ಕಾರ್ಯಕ್ಕೆ ಕೆ ಹಾಕಬೇಕು. ಕೆಲಸ ಪೂರ್ತಿಯಾದನಂತರ ಒಳಗಿನ 
ಉಸುಬನ್ನು ಹೊರಹಾಕಿ ಅಷ್ಟು ಸ್ಥಳವನ್ನು ತಣ್ಣೀರಿನಲ್ಲಿ ಇಡಬೇಕು. ಸಾಮಾನ್ಯವಾಗಿ 
ಬಿಸಿಮಾಡಲಿಕ್ಕೆ ಇದ್ದಲಿಯ ಶಾಖ ಕೊಡುತ್ತಾರೆ. ಆದರೆ ನಾಜೂಕಾದ ಕಲಾತ್ಮಕ 
ವಸ್ತೂಗಳೆನ್ನು ತಯಾರಿಸಲು ಅಂಥ ಬಿದಿರು ಬೇಕಿದ್ದರೆ, ಉರುವಲ ಕಟ್ಟಿಗೆಯನ್ನು 
ಉಪಯೋಗಿಸಬೇಕು. ಈ ಕಾರ್ಯಗಳು ಬಿದಿರು ಬೆಳೆಯುವ ದೇಶಗಳಲ್ಲಿ ಎಷ್ಟೋ 
ಶತಮಾನಗಳಿಂದ ಬಳಕೆಯಲ್ಲಿವೆ. ಇತ್ತೀಚೆಗೆ ಸ್ಟ್ಯೂಪ್ರೆಸ್ಸ್‌ಗಳೂ ವಿದ್ಯುತ್‌ ಶಾಖ 
ಗಳೂ ಪ್ರಚಾರದಲ್ಲಿ ಬರತೊಡಗಿವೆ. ಬಿದಿರುಗಳನ್ನು ಬಾಗಿಸುವ ಅವಶ್ಯಕತೆಯು 
ಪೀಠೋಪಕರಣಗಳನ್ನು (ಚಿತ್ರ 22) ತಯಾರಿಸುವವರಿಗೆ ಬರುತ್ತದೆ. ಜಪಾನಿನಲ್ಲಿ 
ಇದು ದೊಡ್ಡ ಪ್ರಮಾಣದ, ವಂಹತ್ವದ ಕೈಗಾರಿಕೆಯಾಗಿದೆ. 1947ರಲ್ಲಿ ಅಲ್ಲಿ 
ಪ್ರತಿವರ್ಷ 17,60,000 ಕುರ್ಚಿಗಳು ಬಿದಿರಿನಿಂದಲೇ ತಯಾರಾಗುತ್ತಿದ್ದವಾಗಿ 
ಚಮನಲಾಲರು ತಿಳಿಸಿದ್ದಾರೆ. ಇದು ಭಾರತದಲ್ಲಿಯೂ ದೊಡ್ಡ ಮತ್ತು ಮಹತ್ವದ 
ಕೈಗಾರಿಕೆಯಾಗುವುದು ಸಾಧ್ಯವಿದೆ. ಇದಕ್ಕೆ ತಕ್ಕ ಬಿದಿರನ್ನು ಆರಿಸಿಕೊಳ್ಳಬೇಕಾದುದು, 
ಅವಶ್ಯ. ಬಿಸಿಮಾಡಿಕೊಳ್ಳುವ ಮೊದಲು ಚಿತ್ರದಲ್ಲಿ ತೋರಿಸಿದಂತೆ ಬಾಗಿಸಬೇಕಾ 
ಗಿರುವ ಸ್ಥಳದ ಮೈ ಎಂದರೆ, ಕಾಂಡದ ಮೇಲಿನ ತುಸು ಭಾಗವನ್ನು ಕೆರೆದು ತೆಗೆದು 
ಹಾಕುವುದು ಹೆಚ್ಚು ಪರಿಣಾಮಕಾರಕ, ಈ ಕಾರ್ಯಕ್ಕೆ ಉಜ್ಜುಗೊರಡುಗಳನ್ನು 


ಉಪಯೋಗಿಸುತ್ತಾರೆ. 
ಕಾಂಡೆದಲ್ಲ ತೆರೆದು ತೆಗೆಯುವಿಕೆ 








ಚಿತ್ರ 23: ಕಾಂಡದಲ್ಲಿ ಕೆರೆದು ತೆಗೆಯುವಿಕೆ 


ಬಿದಿರುಗಳ ದಪ್ಪವಾದ ಪಟ್ಟಿಗಳನ್ನು ಕೂಡ ಬಾಗಿಸಿಕೊಳ್ಳುವ ಅವಶ್ಯಕತೆ 
ಉಂಟಾಗುತ್ತದೆ. ಕೆಂಡಗಳ ಮೇಲೆ ಅಥವಾ ಬೆಂಕಿಯ ಮೇಲೆ ನೇರವಾಗಿ ಅವುಗಳನ್ನು 


ಕೈಗಾರಿಕೆ 53 


ಹಿಡಿದು ಬಿಸಿಮಾಡುವುದು ಅಸಾಧ್ಯ. ಕಬ್ಬಿಣ ಅಥವಾ ಇನ್ನಾವುದಾದರೂ ಧಾತುವಿನ 
ಕೊಳವೆಯನ್ನು ಚೆನ್ನಾಗಿ ಬಿಸಿಮಾಡಿ ಅದರ ಸುತ್ತ ಆ ಪಟ್ಟಿಗಳನ್ನು ತಿರುವುತ್ತ 
ಬಾಗಿಸುವುದು ರೂಢಿ. ಅತಿ ಹೆಚ್ಚಾಗಿ ಬಾಗಿಸುವುದಿದ್ದಲ್ಲಿ ಅನೇಕ ಕೊಳವೆಗಳು 
ಬೇಕಾಗುತ್ತವೆ. ಮೊದಲು ಹೆಚ್ಚು ಗಾತ್ರದ ಕೊಳವೆಯನ್ನು ಸುತ್ತುವುದು, ಅನಂತರ 
ಅದಕ್ಕೂ ಕಡಮೆ ಕೊಳವೆಯನ್ನು ಸುತ್ತುವುದು, ಬಳಿಕ ಅದಕ್ಕೂ ಕಡಮೆ ಗಾತ್ರವನ್ನು 
ಹೀಗೆ ಮುಂದುವರಿಯಬೇಕು. ಕೊನೆಯಲ್ಲಿ ನೀರಿನಲ್ಲಿ ಮುಳುಗಿಸಿಡವೇಕಾಗುತ್ತದೆ. 


ಜ್ಞ ೪ ಚಿಸಿಮಾಡಲಾದ 





ಚಿತ್ರ 24: ದಪ್ಪ ಪಟ್ಟಿಗಳನ್ನು ಬಾಗಿಸುವಿಕೆ. (1) ಕಾದ ಕೊಳವೆಯ ಮೇಲೆ 
ಬಾಗಿಸುವಿಕೆ, (11) (111) ಬಾಗಿಸಿದ ಪಟ್ಟಿಗಳು, (19) ನೀರಿನಲ್ಲಿ ಮುಳುಗಿಸಿಡುವಿಕೆ 


13 ಸೆಂಟಿಮೀಟರ್‌(5 ಅಂಗುಲ) ಗಾತ್ರದ ಬಿದಿರಿನ ಬಾಯಿ ಬಿಡಿಸಿದರೆ 40 
ಸೆಂಟಿಮೀಟರ್‌ (16 ಅಂಗುಲ) ಅಗಲದ ಹಲಗೆಗಳು ದೊರೆಯುವುದು ಸಾಧ್ಯ. 
ವರ್ತುಲಗಳ ಪರಿಧಿ(ಸುತ್ತಳತೆ) ವ್ಯಾಸದ 3; ರಷ್ಟು ಇರುತ್ತದೆ. ಈ ರೀತಿ 
ತಯಾರಿಸಿದ ಹಲಗೆಗಳಂ ಪೀಠೋಪಕರಣಗಳಿಗೂ ಅನೇಕ ಕಲಾತ್ಮಕ ವಸ್ತುರಚನೆಗೂ 
ಉಪಯುಕ್ತ. 


$4 ಬಿದಿರು ಮತ್ತು ಬಿತ್ತ .' 


ಬಿದಿರುಗಳನ್ನು ಸಪಾಟಾಗಿಮಾಡಲು ಆದಷ್ಟು ಹೆಚ್ಚು ಗಾತ್ರದ ಮತ್ತು ಅಗಲದ: - 

ಪೊಳ್ಳುಗಳ ಬಿದಿರುಗಳನ್ನು ಆಯ್ದುಕೊಳ್ಳಬೇಕು." ಅವು ಬಲಿತವೂ : ಉಪೆಚರಿ 
ಸಲ್ಪಟ್ಟವೂ ಆಗಿರಬೇಕು, ಈ ಮೊದಲು ವಿವರಿಸಿದ ರೀತಿಯಿಂದ ಅವುಗಳ ಗೆ 

ಗಳನ್ನು ಬಿದಿರುಗಳಿಗೆ ಅಪಾಯವಾಗದ ರೀತಿಯಿಂದ ಸವರಿಹಾಕಬೇಕು. ಈ 
ಕೈಗಾರಿಕೆಗೆ ವಿಶೇಷವಾಗಿ ಗೆಣ್ಣುಗಳ ನಡುವಣ ಭಾಗವನ್ನೇ ಆಯ್ದುಕೊಳ್ಳುತ್ತಾರೆ. 
ಆದ್ದರಿಂದ, ದೂರದೂರ ಗೆಣ್ಣುಗಳಿರುವ ಬಿದಿರುಗಳೇ ಹೆಚ್ಚು ಯೋಗ್ಯ, ಚೆನ್ನಾ ಗಿ 
ಕೆರೆದ ಗೇಣ್ಣುಗಳಿದ್ದರೂ ಉಪಯೋಗಿಸಿಕೊಳ್ಳಬಹಂದು ; ಆದರೆ, ಅವು ನಾಜೂಕು 
ಕಲಾಕೃತಿಗಳಿಗೆ ಯೋಗ್ಯವಾಗುವುದಿಲ್ಲ. ಅನಂತರ, ಈ ಮೊದಲು ವಿವರಿಸಿದ ರೀತಿ 
ಯಿಂದ ಹೊರ ಮೈಯನ್ನು ನಂಣುಪಾಗಿಸಿ ಹೊಳಪುಗೊಳಿಸಬೇಕು. ಬಳಿಕ ಬಿದಿರಿನ 
ಒಂದಂ ತುದಿಯಿಂದ ಇನ್ನೊಂದಂ ತುದಿಯತನಕ ಬಾಯಿಬಿಡಿಸಬೇಕು. ಇದಕ್ಕೆ 
ವಿಶಿಷ್ಟ ರೀತಿಯ ಉಜ್ಜುಗೊರಡುಗಳು ಹೆಚ್ಚು ಯೋಗ್ಯವಾಗುತ್ತವೆ. ಈ ಕಾರ್ಯಕ್ಕೆ 





' 


ಚಿತ್ರ 25; ಬಿದಿರನ್ನು ತೆರೆದು, ಹಲಗೆ ತಯಾರಿಸುವಿಕೆ, ಸ_ತೆರೆಯುವಿಕೆ. 
B-೫ಲಗೆಯನ್ನು ಸಪಾಟು ಮಾಡುವಿಕೆ, C-ಸಿದ್ದವಾದ ಹಲಗೆ 


ಅತಿಹೆಚ್ಚಿನ ಜಾಗರೂಕತೆ ವಹಿಸಚೇಕು. ಸ್ವಲ್ಪ ಅಲಕ್ಷ್ಯವಾದರೂ ಬಾಯಿಯು ಅಡ್ಡ . 
ಹೋಗುತ್ತದೆ. ಅನಂತರ, ಬಿದಿರನ್ನು ಈ ಮೊದಲು ವಿವರಿಸಿದ ರೀತಿಯಿಂದ ಬಿಡಿಸುತ್ತ . 
ಹೋಗಬೇಕು ; ಎಂದರೆ, ಎಣ್ಣೆಯನ್ನು ಸವರಿ ಬಿಸಿ ಮಾಡುತ್ತ ಜೊತೆಜೊತೆಗೆ 
ಬಾಯಿಯನ್ನು ಹೆಚ್ಚೆಚ್ಚು ಅಗಲಮಾಡಬೇಕು. ಇದ್ದಲಿಯ ಕೆಂಡ ಅಥವಾ ಉರುವಲದ 
ಬೆಂಕಿಗಳಿಗಿಂತ ವಿದ್ಯುತ್ತಿನ ಶಾಖ ಹೆಚ್ಚು ಯೋಗ್ಯವಾಗುತ್ತದೆ. ಈ ಪ್ರಕಾರ ಮೂಲ 


ಕೈಗಾರಿಕೆ 55 


ಬಿದಿರಿನ ಸಪಾಟಾದ ಹಲಗೆಯನ್ನು ತಯಾರಿಸಿಕೊಳ್ಳಲು. ಸಾಧ್ಯ. ಆಮೇಲೆ ಆದನ್ನು 
ಕೆಲಸಮಯ ಸ್ಕೂಪ್ರೆಸ್‌ನಲ್ಲಿ ಸಾಕಷ್ಟು ಭಾರಹಾಕಿ ಇಡಬೇಕು. ಇತರೆ ತರದ 

“ ಪ್ರೆಸ್ಸುಗಳಿಂದಲೂ ಒತ್ತಡ ಹಾಕಬಹುದು. ಆಗಲೂ ಹಲಗೆಯು ಕೆಲಮಟ್ಟಿಗೆ 
ಬಿಸಿಯಾಗಿಯೇ ಇರುವುದು ಅವಶ್ಯ. ವಿದ್ಯುತ್‌ ಶಾಖವನ್ನು ಕೊಡುವ ಸಾಧನಗಳೂ 
ಇರುತ್ತವೆ. ಶಾಖವನ್ನು ಕ್ರಮೇಣ ಕಡಮೆಮಾಡಬೇಕು. ಸುತ್ತಲಿನ ಪರಿಸರದ 
ಉಷ್ಣತೆಯವರೆಗೂ ಇಳಿಸಿ ಹಾಗೆಯೇ ಇಡಬೇಕು. ಕೆಲವರಂ ತಣ್ಣೀರಿನಲ್ಲಿಯೂ 
ಹಾಕಿಡುತ್ತಾರೆ. 


-ಈ ಹಲಗೆಗಳನ್ನು ಡ್ರಾಯಿಂಗ್‌ ಕಾಗದಗಳಂತೆ ಉಪಯೋಗಿಸುವುದು ರೂಢಿ. 
ಮೊದಲು ಇಷ್ಟವಿರುವ ಚಿತ್ರಗಳನ್ನು ಪೆನ್ನಿಲಿನಿಂದ ಬಿಡಿಸಿಕೊಳ್ಳೂತ್ತಾರೆ. ಆಮೇಲೆ 
ಅವಶ್ಯವುಳ್ಳ ಕಾಯಿಸಲಾದ ದಬ್ಬಣದ ಮೊನೆಯಿಂದ ಪೆನ್ಸಿಲ್ಲಿನ ಗೆರೆಗಳನ್ನು ಕೆರೆದ 
ಹಾಕುತ್ತಾರೆ. ವಿದ್ಯುತ್‌ ಶಾಖವುಳ್ಳ ದಬ್ಬಣಗಳನ್ನೂ' ಉಪಯೋಗಿಸುವುದುಂಟು, 
ಹೀಗೆ ಕೆರೆದ ಸ್ಥಳಗಳಲ್ಲಿ ಬಣ್ಣಗಳನ್ನು ತುಂಬುತ್ತಾರೆ. ತಾಮ್ರ, ಬೆಳ್ಳಿ, ಬಂಗಾರಗಳ 
ತಂತಿಗಳನ್ನು ಜೋಡಿಸುವುದೂ ಉಂಟು. ಸೋನೇರೀ, ರೂಪೇರೀ ಹಿಟ್ಟುಗಳನ್ನು 
ತುಂಬುವುದೂ ರೂಢಿಯಲ್ಲಿದೆ. ದಬ್ಬಣಗಳ ಮೊನೆಗಳಿಂದ ಕೆರೆಯುವ ಬದಲು 
ರಾಸಾಯಂನಿಕ ದೃವ್ಯಗಳ “ಮೂಲಕ ಕೆರೆಯುವುದೂ ಉಂಟು. ಇದಕ್ಕೆ ಮುಖ್ಯವಾಗಿ 
ನೈಟ್ಟಿಕ್‌ ಆಮ್ಲಗಳಿಂದ ತುಂಬಿದ ಇಂಜಕ್ಷನ್‌ ಸೂಜಿಗಳನ್ನೂ ಉಪಯೋಗಿಸ 
ಲಾಗುತ್ತದೆ. * 


ಕೆ 


ಬಿದಿರುಗಳ ಹಲಗೆ (ಬೋರ್ಡು)ಗಳು 


ಬಿದಿರು ಹಲಗೆಗಳನ್ನು ಕುರ್ಚಿಗಳ ಪೀಠಗಳಿಗೆ ಕೂಡಿಸುತ್ತಾರೆ. ಅವುಗಳಿಂದ 
ಹರಿವಾಣಗಳನ್ನು ತಯಾರಿಸುತ್ತಾರೆ. ಅವುಗಳನ್ನು ತಯಾರಿಸಲು ಮೇದಾರಗಳನ್ನೂ 
ಉಪಯೋಗಿಸುವುದು ಸೂಕ್ತ. ಹಲಗೆಗಳು 100 ಸೆಂಟಿಮೀಟರ್‌ (3.3 ಅಡಿ) ಉದ್ದ, 
60 ಸೆಂಟಿಮೀಟರ್‌ ಅಗಲ (2.2 ಅಡಿ) ಇರಬಹುದು. 


|. 25 ವಿಲಿಮೀಟರ್‌(1 ಅಂಗುಲ) ಅಗಲ ಮತ್ತು 100 ಸೆಂಟಿವಿೀಟರ್‌ 
(3.3 ಆಡಿ) ಉದ್ದವಾದ ಪಟ್ಟಿಗಳನ್ನು ಬಿದಿರಿನ ಹೊಟ್ಟೆಯ ಭಾಗದಿಂದ ತಯಾರಿಸಿ - 
ಕೊಳ್ಳುತ್ತಾರೆ. : ಅವುಗಳನ್ನು ಒಂದರ ಬದಿಗೊಂದರಂತೆ 60 ಸೆಂಟಿಮೀಟರ್‌ 
(2.2 ಅಡಿ) ಅಗಲವಾಗುವಂತೆ ಜೋಡಿಸಿ ಒಂದು ಸಪಾಟಾದ ಹಲಗೆಯಂ ಮೇಲೆ 
ಇಡುತ್ತಾರೆ. ಪಟ್ಟಿಗಳ ನಡುವೆ ಖಾಲೀ. ಸ್ಮಳವಿರಕೂಡದು. ' ಬಳಿಕ ಅವುಗಳ 
ಮೇಲೆ ಅಂಟನ್ನು ಲೇಪಿಸಿ, ಅನಂತರ ಅವುಗಳ ಮೇಲೆ ಅಡ್ಡವಾಗಿ 25 ಮಿಲಿಮೀಟರ್‌ ' 
(1 ಅಂಗುಲ) ಅಗಲ 'ಬರಂವಂತೆ ಜೋಡಿಸಿ ಇಡುತ್ತಾರೆ. ಇದರ ಮೇಲೆ ಚದರ ` 
ಅಂಗುಲಕ್ಕೆ 350-400 ಪೌಂಡ್‌ ಭಾರ ಬೀಳಂವಂತೆ (ಪೃತಿ. ಚದರ ಸೆಂಟಿವಿಂಟರಿಗೆ ' 


46 ಬಿದಿರು ಮತ್ತು ಬೆತ್ತ 


30-35 ಕಲೋಗ್ರಾಮ್‌) ಒತ್ತಡ ಹಾಕುತ್ತಾರೆ. ವಿದ್ಯುತ್‌ ಶಾಖಕೊಟ್ಟು ಅಂಟನ್ನು 
ಒಣಗಿಸುವುದು ರೂಢಿ. ಇದು 2 ಪದರುಗಳ ಬಿದಿರಿನ ಹಲಗೆಯಾಗುತ್ತದೆ. 
ಪ್ರಚಾರದಲ್ಲಿ ಇರುವುವು ಮೂರು ಪದರುಗಳ ಹಲಗೆಗಳು. 2ನೆಯ ಪದರುಗಳನ್ನು 
ಇಟ್ಟನಂತರ, ಅವುಗಳ ಮೇಲೆ ಅಂಟನ್ನು ಸವರಿ, ಮೇಲೆ ಅಡ್ಡವಾಗಿ 25 ಮಿಲಿ 
ಮೀಟರ್‌ ಅಗಲ, 100 ಸೆಂಟಿಮೀಟರ್‌ ಉದ್ದವಾದ ಪಟ್ಟಿಗಳನ್ನು ಒಂದರ ಬದಿ 
ಗೊಂದನ್ನು 60 ಸೆಂಟಿಮೀಟರ್‌(2 ಅಡಿ) ಅಗಲ ಬರುವಂತೆ ಜೋಡಿಸಿಟ್ಟು. 
ಮೊದಲು ಹೇಳಿದಂತೆ ಒತ್ತಡಹಾಕಿ ಒಣಗಿಸುತ್ತಾರೆ. ಇದಕ್ಕಾಗಿ ತಕ್ಕ ಸ್ಕ್ಯೂಪ್ರೆಸ್ಸು 
ಗಳು ಇರುತ್ತವೆ. 30 ನಿಮಿಷಗಳತನಕ 120 ಡಿಗ್ರಿ ಸೆಂಟಿಗ್ರೇಡ್‌ ಉಷ್ಣತೆಯು 
ಯೋಗ್ಯ. ಪ್ರತಿಚದರ ಅಂಗುಲಕ್ಕೆ 400 ಪೌಂಡುಗಳ ಒತ್ತಡ ಹೇರಿ, 15೧ ಡಿಗ್ರಿ 
ಸೆಂಟಿಗ್ರೇಡ್‌ ಉಷ್ಣತೆಯನ್ನು 20 ನಿಮಿಷಗಳತನಕ ಕೊಡುವುದು ಯೋಗ್ಯವೆಂದು 
ಶ್ರೀ ಸಿ. ಎಫ್‌. ಧಾಮಾನಿಯವರ ಮತ. ಇಷ್ಟಾ ದನಂತರ ಹಲಗೆಗಳ ಎರಡು 
ಬದಿಗಳನ್ನು ನುಣಂಪಾಗಿಸಿ ಫ್ರೆಂಚ್‌ ಪಾಲಿಶ್‌ ಕೊಟ್ಟು ನಾಲ್ಕೂ ಅಂಚುಗಳನ್ನು 
ಉಳಿ, ಸುತ್ತಿಗೆಗಳಿಂದ ಸರಿಪಡಿಸಿಕೊಂಡರೆ ತೀರಿತು; ಈ ಹಲಗೆಗಳಿಗೆ ವಿಂಗಿಲಾದ ಶಕ್ತಿ 
ಇರಂತ್ತದೆ, ಇವು ಚಹದ ಪಾತ್ರೆ, ಕಾಗದ ಪತ್ರ ಹಾಗೂ ಹಣ್ಣುಹಂಪಲುಗಳನ್ನು 
ಇಡಂವ ಹರಿವಾಣ, ಪೀಠೋಪಕರಣ ಮತ್ತು ಕಪಾಟುಗಳಿಗೆ ಯೋಗ್ಯ. 


ಅವಶ್ಯ ಉಪಕರಣಗಳು 


ಬಿದಿರಿನ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಂವ ಸಾಧನೋಪಕರಣ 
ಗಳ ವವರ ಈ ಕೆಳಗಿನಂತಿದೆ : 


1. ಟೊಂಗೆಗಳನ್ನು ಕಡಿದುಹಾಕುವ ಉಪಕರಣಗಳು: ಅಡವಿಗಳಲ್ಲಿ 
ಬಿದಿರುಗಳನ್ನು ಕಡಿದುಕೊಂಡಾಕ್ಷಣ ಟೊಂಗೆಗಳನ್ನು ಕತ್ತರಿಸಿಹಾಕಬೇಕಾಗುತ್ತದೆ. 
ಇದಕ್ಕಾಗಿ ಭಾರವಾದ ಚೂರಿ ಅಥವಾ ಕತ್ತಿಗಳನ್ನು ಉಪಯೋಗಿಸುತ್ತಾರೆ. ಇದರಿಂದ, 
ಬಿದಿರುಗಳ ಬೆನ್ನು ಸುಲಿದಂಹೋಗುವ ಅಥವಾ ಇನ್ನಾವುದಾದರೂ ನಷ್ಟ ತಲೆ 
ದೋರುವ ಸಂಭವವಿರುತ್ತದೆ. ಕೈಗರಗಸಗಳಿಂದ ಈ ರೀತಿಯ ನಷ್ಟವಾಗಂವುದಿಲ್ಲ. 
ಆದರೆ ಇದಕ್ಕೆ ಹೆಚ್ಚು ಸವಂಯ ತಗಲುತ್ತದೆ. 


2. ಬಿದಿರುಪಟ್ಟಿಗಳನ್ನು ತಯಾರಿಸುವ ಉಪಕರಣಗಳು: ಪಟ್ಟಿ ಕೈಗಳನ್ನು 
ತಯಾರಿಸಲು ಬಿದಿರುಗಳನ್ನು ಅವಶ್ಯವುಳ್ಳಷ್ಟು ಉದ್ದವಾಗಿ ಕಡಿದುಕೊಳ್ಳಬೇಕಾಗಂ 
ತ್ತದೆ: ಅದಕ್ಕೆ ಭಾರವಾದ ಚೂರಿ ಅಥವಾ ಕತ್ತಿಗಳನ್ನು ಉಪಯೋಗಿಸುತ್ತಾರೆ. 
ಕರಗಸಗಳನ್ನು ಉಪಯೋಗಿಸುವುದು ಲಾಭಕರ, ಬಿದಿರುಗಳಿಗೆ ಅವುಗಳಿಂದ 
ಆಗಬಹುದಾದ ನಷ್ಟ ತಪ್ಪುತ್ತದೆ. 


ಕೈಗಾರಿಕೆ 57 


ಗೆಣ್ಣು, ಗಂಟಂಗಳನ್ನು ಸವರಿಹಾಕಲೂ ಸಹ ಕತ್ತಿ, ಚೂರಿಗಳನ್ನು ಉಪಯೋಗಿ 
ಸಂತ್ತಾರೆ. ಜಾಗರೂಕತೆಯಿಂದ ಎಸಗಿದಾಗ ಇವು ಉಪಯುಕ್ತ ; ವಕ್ರವಾದ 
ಅಲಗಂಗಳುಳ್ಳ ಉಜ್ಜುಗೊರಡುಗಳು ಅದಕ್ಕೂ ಚೆನ್ನಾಗಿ, ಶೀಘ್ರವಾಗಿ ಕೆಲಸ 
ಮಾಡುತ್ತವೆ. 

ಬಿದಿರುಗಳನ್ನು ಸೀಳುವುದಕ್ಕೆ ಚೂರಿ, ಕತ್ತಿಗಳನ್ನು ಬಳಸುತ್ತಾರೆ. ಅನುಭವಿಗಳು 
ಸರಿಯಾಗಿ ಪಟ್ಟಿಗಳನ್ನು ತಯಾರಿಸುತ್ತಾರೆ. ಆದಾಗ್ಯೂ ಅನೇಕಸಲ ಪಟ್ಟಿಗಳಂ 
ಒಂದೇ ಅಳತೆಯವಾಗುವುದಿಲ್ಲ. ಜಪಾನಿನಲ್ಲಿ ಇದಕ್ಕೆ ಕೆಲವು ಬಗೆ::ಂ ಸಾಧನ 
ಗಳನ್ನು ಉಪಯೋಗಿಸುತ್ತಾರೆ. ಇವುಗಳಿಗೆ ನ್ಯಾಫ್‌ ಎಡ್ಜ್‌ ಕಟರ್‌ಗಳೆಂದು ಹೇಳು 
ತ್ತಾರೆ, ಅನಂಭವವಿಲ್ಲದವರೂ ಇವುಗಳನ್ನು ಉಪಯೋಗಿಸಬಹುದು. 


ತಿ. ಪಟ್ಟಿಗಳಿಂದ ಸೀಳುಗಳನ್ನು ತಯಾರಿಸುವ ಉಪಕರಣಗಳು: ಪಟ್ಟಿಗಳಿಂದ 
ಸೀಳಂ ತಯಾರಿಸಲು 'ಚೂರಿಗಳನ್ನು ಉಪಯೋಗಿಸುತ್ತಾ ರೆ. ಅನೇಕವೇಳೆ ಕೈ, ಕಾಲು, 
ಬಾಯಿಗಳಿಂದಲೇ ಕಚ್ಚಿಹಿಡಿಯುತ್ತಾರೆ. ಕಣ್ಣುಗಳ ಅಂದಾಜಿನಿಂದ ಸೀಳುಗಳನ್ನು 
ಏಕಪ್ಪಕಾರದ ಅಗಲ, ದಪ್ಪವುಳ್ಳವಾಗಿ ಮಾಡಿಕೊಳ್ಳುತ್ತಾರೆ. ಬುಟ್ಟಿ, ಚಾಪೆ 
ಮುಂತಾದ ಸಾಂಪ್ರದಾಯಿಕ ವಸ್ತುಗಳ ತಯಾರಿಕೆಗೆ ಇವು ಸಾಕು. ಆದರೆ ಕಲಾತ್ಮಕ 
ವಸ್ತುಗಳ ತಯಾರಿಕೆಗೆ ಸಾಲುವುದಿಲ್ಲ. ಇದರಿಂದ, ಏಕಪ್ರಕಾರದ ಅಳತೆ ಸಾಧ್ಮ 


ವಾಗುವುದಿಲ್ಲ. 


ಕಡ್ಡಿಗಳನ್ನು ತಯಾರಿಸಲು ಸಹ ಚೂರಿ ಮತ್ತು ಏಣಂಗಳುಳ್ಳ ಕಬ್ಬಿಣದ ಪಟ್ಟಿ 
ಗಳನ್ನು ಉಪಯೋಗಿಸುತ್ತಾರೆ. ಅವುಗಳನ್ನು ಹಳ್ಳಿಗಳಲ್ಲಿ ತೀರ ಕಡಮೆ ಖರ್ಚಿನಿಂದ 
ತಯಾರಿಸಿಕೊಳ್ಳಬಹೆಂದಾಗಿದೆ. ಮುಂದೆ ಇವುಗಳನ್ನು ಬೆಳ್ಳಗಾಗಿಸಲು (ಶುಭ್ರ 
ಗೊಳಿಸಲು) ಭಾರತದಲ್ಲಿ ಮೇದಾರರು ಯಾವ ಪ್ರಯತ್ನವನ್ನೂ ಕೈಗೊಳ್ಳುವುದಿಲ್ಲ. 
ಜಪಾನಿನಲ್ಲಿ ಗಂಧದ ಹೊಗೆಕೊಟ್ಟು ಶುಭ್ರಗೊಳಿಸುತ್ತಾರೆ. ಬಿದಿರು ಕೆಲಸಗಾರರ 
ಸಹಕಾರೀ ಸಂಘಗಳು ಅಥವಾ ಸಾಹಂಕಾರರು, ಸೀಳುಕಡ್ಡಿಗಳನ್ನು ತಯಾರಿಸಿಕೊಂಡು 
ಅವುಗಳನ್ನು ಶುಭ್ರಗೊಳಿಸಿ ಅವಶ್ಯ ವಿದ್ದ ರೆ ಬಣ್ಣಹಾಕಿ, ಮಾರಾಟಕ್ಕಿ ಡುತ್ತಾರೆ. 
ಮೇದಾರರು ಅವುಗಳನ್ನು .ಕೊಂಡು ಹೆಣಿಗೆ: ನೇಯ್ಗೆ ಕೆಲಸಗಳನ್ನು ಮಾಡುತ್ತಾ ರೆ. 


ಸೀಳಂಕಡ್ಡಿಗಳ ತಯಾರಿಕೆಯು ಭಾರತದಲ್ಲಿ ಕೈಕೆಲಸವಾಗಿದೆ. ಜಪಾನ್‌ ಮತ್ತು 
ಆಗ್ನೇಯ ದೇಶಗಳಲ್ಲಿ ಇದಕ್ಕಾಗಿ ಯಾಂತ್ರಿಕ ಸಾಧನಗಳನ್ನು ಬಳಸುತ್ತಾರೆ. 


4. ಕಡ್ಡಿ, ಸೀಳುಗಳಿಂದ ಪರದೆಗಳನ್ನು ತಯಾರಿಸುವ ಉಪಕರಣಗಳು : 
ಬಿದಿರಿನ ಪರದೆ ತಯಾರಿಕೆಯಲ್ಲಿ ಮೇಲೊಂದು ಕೆಳಗೊಂದು ಆಡ್ಡೆಗಳನ್ನು ಕಟ್ಟಿಕೊಂಡು, 
ಹಾರುಹುರಿಗಳನ್ನು ಜೋಲುಬಿಟ್ಟು ನೇಯ್ಗೆ ಯನ್ನು ಕೈಗೊಳ್ಳುತ್ತಾರೆ. ಭಾರತದಲ್ಲಿ 


58 ಬಿದಿರು ಮತ್ತು ಬಿತ್ತ 


ಇದು ಕೈಕೆಲಸ, ಜಪಾನಿನಲ್ಲಿ ಕೈಮಗ್ಗ, ಸ್ವ ಯಂಚಾಲಿತ | ಯಾತ್ರಿಕ ಮಗ್ಗ ಗಳಿಂದ 


ಸಾಗುತ್ತದೆ. 

5. ಬುಟ್ಟಿ ಇತ್ಯಾದಿಗಳ ಹೆಣಿಗೆಯ ಕಸದಲ್ಲಿ ಉಪಯೋಗಿಸುವ ಉಪ 
ಕರಣಗಳು : ಭಾರತದಲ್ಲಿ ಬಿದಿರುಹೆಣಿಗೆ ಕಾರ್ಯಕ್ಕೆ ಚೂರಿ, ಚಾಕು ಮತ್ತು 
ಅಲಗುಗಳು ಉಪ್ಪಯೋಗದಲ್ಲಿವೆ. ಜಪಾನಿನಲ್ಲಿ ಅಚ್ಚು ಗಳನ್ನು ಉಪಯೋಗಿಸುತ್ತಾರೆ. 
ಅರ್ಧ ಕೆಲಸ ಅಚ್ಚೆ ಗಳೆ ಮೇಲಿನ ಹೆಣಿಗೆಯಿಂದ ಸಾಗುತ್ತದೆ. 

6. ಚಾಪೆಗಳ ಹೆಣಿಗೆಯಲ್ಲಿ ಉಪಯೋಗಿಸುವ ಉಪಕರಣಗಳು : ಬಿದಿರಿನ 
ಚಾಪೆಗಳ ಹೆಣಿಗೆ ಕಾರ್ಯದಲ್ಲಿ ಚೂರಿ, ಕತ್ತಿಗಳು ಮಾತ್ರ ಬಳಕೆಯಲ್ಲಿವೆ. 

71. ಕಟ್ಟುವಣಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಉಪಕರಣಗಳು : 
ಕತ್ತಿ, ಚೂರಿ ಮತ್ತು ಕಟ್ಟುವಣ ತಯಾರಿಕೆಗೆ ಉಳಿ, ಸುತ್ತಿಗೆ ಮತ್ತು ಉಜ್ಜುಗೊರಡು 
ಗಳು ಬೇಕಾಗುತ್ತವೆ. 

"8, ಸೊಟ್ಟಗೆ ಬಾಗಿದ ಬಿದಿರುಗಳನ್ನು ಸ ಸರಳಪಡಿಸುವ ಉಪಕರಣಗಳು : 
ಬಾಗಿದ ಬಿದಿರುಗಳನ್ನು ನೆಟ್ಟಗೆ ಮಾಡಲು ಉಕ್ಕಿನ ಸಾಧನಗಳು, ಕೆಂಡದ ಒಲೆಗಳು 
ಬೇಕು. 

9, ಬಿದಿರುಗಳನ್ನು ಬಾಗಿಸುವ ಉಪಕರಣಗಳು : ಕೊಡೆಹಿಡಿಕೆ, ಕುರ್ಚೆ 
ಮತ್ತು ಕೈಗೋಲು ಇತ್ಯಾದಿಗಳ ಕೈಗಾರಿಕೆಯಲ್ಲಿ ಮಾತ್ರ ಬಿದಿರುಗಳನ್ನು ಬಾಗಿಸುವ 


ಪ್ರಸಂಗ ಬರುತ್ತದೆ. ಇದಕ್ಕೆ ಉಕ್ಕಿನ ತುಂಡುಗಳು, ಮೊಳೆಗಳು ಮತ್ತು ಅವುಗಳನ್ನು 
ಕೂಡಿಸುವ ಒಂದು ಹಲಗೆ, ಸೀಗಡಿಗಳು ಪ್ರಚಾರದಲ್ಲಿ ಇರುತ್ತವೆ. 


10, ಬಿದಿರುಗಳ ಪಟ್ಟಿಗಳಿಗೆ ಬಣ್ಣ ಹಾಕಲು ಉಪಯೋಗಿಸುವ ಉಪಕರಣ 
ಗಳು: ಬಿದಿರು ಪಟ್ಟಿಗಳಿಗೆ ಬಣ್ಣಹಾಕಲು ಒಂದು ಕಡಾಯಿ ಮತ್ತು ಕೆಂಡದ ಒಲೆ 
ಅಥವಾ ಉರುವಲದ ಸಾದಾ ಒಲೆ ಬೇಕಾಗುತ್ತದೆ. | 

11. ಪೀಠೋಪಕರಣಗಳ ತಯಾರಿಕೆಗೆ ಉಪಯೋಗಿಸುವ ಉಪಕರಣಗಳು : 
ಪೀಠೋಪಕರಣಗಳ ತಯಾರಿಕೆಗೆ ಬಡಗಿತನದ ಸಲಕರಣೆಗಳು ಸಾಕು. 

12. ಆಟಿಕೆಗಳ ತಯಾರಿಕೆಗೆ ಉಪಯೋಗಿಸುವ ಉಪಕರಣಗಳು : ಇದಕ್ಕೆ 
ಬಡಗಿತನದ ಸಲಕರಣೆಗಳು ಸಾಲುತ್ತವೆ. “ 

13. ಬಣ್ಣ -ಹನಿಸಲು ಉಪಯೋಗಿಸುವ ಉಪಕರಣಗಳು ; ಕೇವಲ ಅಚ್ಚು 
ಮತ್ತು ಬಣ್ಣ ಹನಿಸಲು ಸ್ರ € ಪಂಪ್‌ಗಳು ಸಾಲುತ್ತವೆ. ಕೆಲವು ಹಲಗೆಗಳೂ "ಅವಶ್ಯ 
ವಾಗಬಹಂದು. - ೨48111. 2 


[3 


ಕೈಗೆರಿಕೆ" '` oo 59 
ತರಬೇತಿ ಮತ್ತು ಸುಧಾರಣೆ | 


ಬಿದಿರಿನ ಕ್ಷ ಗಾರಿಕೆ ಆಧುನೀಕರಣವಾಗಬೇಕಿದ್ದರೆ ಒಂದು ಕೇಂದ್ರ ಶಿಕ್ಷಣ 
ಸಂಸ್ಥೆ ಮತ್ತು ಅದರ ನಿರ್ದೇಶನದಂತೆ ನಡೆಯುವ ಕೆಲವು ಪ್ರಾದೇಶಿಕ ಸಂಸ್ಥೆ ಗಳಿರು 
ವುದು ಅವಶ್ಯ. ಕೇಂದ್ರ ಸಂಸ್ಥೆ: ಯಲ್ಲಿ ಸರ್ವತೋಮುಖ ಸಂಶೋಧನ ಕಾರ್ಯಗಳನ್ನು 
ಕೈ ಗೊಳ್ಳ ಬಹಂದಾಗಿದೆ. 


ಜಪಾನಿನಲ್ಲಿ ಬಿದಿರುಗಳಿಂದ 1400ಕ್ಕೂ ಹೆಚ್ಚು ವಸ್ತುಗಳು ತಯಾರಾಗು 
ತ್ತವೆಂದು ತಿಳಿದುಬರುತ್ತದೆ. ಇವುಗಳಲ್ಲಿ ನೂರು ವಸ್ತುಗಳನ್ನು ನಮ್ಮಲ್ಲಿ ಸೆಳೆಯುವ 
ಬಿದಿರುಗಳಿಗೆ ಸಂಬಂಧಪಟ್ಟಂತೆ ಆಯ್ದುಕೊಂಡು, ಇವುಗಳಲ್ಲಿ ಬಹುಮಟ್ಟಿನವನ್ನು 
ತಯಾರಿಸಬಲ್ಲ ತಜ್ಞರುಗಳಾದ 2-4 ಜಪಾನೀಯರನ್ನು ಕೇಂದ್ರ ಶಿಕ್ಷಣ ಸಂಸ್ಥೆಯಲ್ಲಿ 
ಶಿಕ್ಷಕರನ್ನಾಗಿ ನೇಮಿಸಿಕೊಳ್ಳಬೇಕು. ಅವುಗಳ ತಯಾರಿಕೆಗೆ ಅವಶ್ಯವಾದ ಎಲ್ಲ 
ಸಲಕರಣೆಗಳನ್ನು ಜಪಾನಿನಿಂದ ಖರೀದಿಸಿ ತರಿಸಿಕೊಂಡು,/ ತರಬೇತಿ ಶಿಕ್ಷಣ ಪಡೆಯು 
ವುದಕ್ಕೆ 30-40 ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳಬೇಕು. ಇದರಲ್ಲಿ ಕೆಲವರು 
ಬಿದಿರಿನ ಕಸುಬಿನವರು ಬೇಕಾಗುತ್ತದೆ; ಕೆಲವರು ಬಡಿಗತನವನ್ನು ಚೆನ್ನಾಗಿ ಬಲ್ಲವರೂ 
ಇರಬೇಕು; ಕೆಲವರು ಶಿಕ್ಷಣ ಸಂಸ್ಥೆಗಳನ್ನೂ ಕಾರ್ಯಾಲಯಗಳನ್ನೂ ನಡೆಸಿಕೊಂಡು 
ಹೋಗುವ ಯೋಗ್ಯತೆಯುಳ್ಳವರಿರಬೇಕು. ಇವರೆಲ್ಲ ಹೆಚ್ಚಿನ ಶಿಕ್ಷಣವನ್ನು ಹೊಂದಿ 
. ದಫರೇ ಇರಬೇಕೆಂದಿಲ್ಲ. ಕೆಲಸದಲ್ಲಿ ಆಸಕ್ತಿಯುಳ್ಳವರಿರುವುದು ಅವಶ್ಯ. ಶಿಕ್ಷಣದ 
ಅವಧಿಯು ಒಂದು ವರ್ಷದ ಮಟ್ಟಿನದಾಗಿರಬೇಕು.  ಬಿದಿಂಂಗಳು ಬೆಳೆಯುವ 
ಅರಣ್ಯಗಳಿಗೆ.ಸಮೀಪವಾಗಿ ಅಥವಾ ಬಿದಿರಿನ ಕೈಗಾರಿಕೆಯು ದೊಡ್ಡ ಪ್ರಮಾಣದಲ್ಲಿ 
ನಡೆಯುತ್ತಿರಂವಲಿ ಅಥೆವಾ ಬಿದಿರಿನ ಸರಕುಗಳು ದೊಡ್ಡ ಪ್ರಮಾಣದಲ್ಲಿ ಮಾರಾಟ 
ವಾ/ಬಸಂದಾದ ಕೇಂದ್ರಗಳಲ್ಲಿ ಇಂಥ ತರಬೇತಿ ಕೇಂದ್ರವನ್ನು ಸ್ಥಾಪಿಸಬೇಕು. 


ಪ್ರಾದೇಶಿಕ ಸಂಸ್ಥೆಗಳ ಸ್ಥಾಪನೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ರಾಜ್ಯ 
ಗಳನ್ನು ಆಯ್ದುಕೊಳ್ಳಬೇಕು. ಕೇಂದ್ರ ಸಂಸ್ಥೆಯವರಂ ತರಬೇತಿ ಪಡೆದವರನ್ನು 
ಇವುಗಳಲ್ಲಿ ಶಿಕ್ಷಕರನ್ನಾಗಿ ನೇಮಿಸಿಕೊಂಡು, ಅಲ್ಲಿ ಸುಮಾರು 200ಷ್ಟು ಬಿದಿರು 
ವಸ್ತ್ರುಗಳೆ ಕೈಗ:ರಿಕೆಯ ಶಿಕ್ಷಣಕ್ಕೆ: ಏರ್ಪಾಡು ಮಾಡಬೇಕು. ವಿಶೇಷವಾಗಿ ಬಿದಿರಿನ 
ಕೆಲಸವನ್ನು : ಲವರಿಗೇ ಪ್ರವೇಶ ಕೊಡಬೇಕು. ಕೆಲಮಂದಿ ಬಡಗಿತನ ಬಲ್ಲವರೂ. 
ಇರಬೇಕು. ಈ ಸಂಸ್ಥೆಗಳಲ್ಲಿ ಚಿತ್ರಕಲೆ, ಬಡಗಿತನ, ಹೊಸ ಮಾದರಿಯ ಜೀವನಾ 
ವಶ್ಯಕ ವಸ್ತುಗಳ ತಯಾರಿಕೆ, ಬಣ್ಣಹಾಕುವುದು ಇತ್ಯಾದಿಗಳಿಗೆ ಶಿಕ್ಷಣ ಕೊಡಬೇಕು. 
ಇದು 6ತಿಂಗಳುಗಳ ಶಿಕ್ಷಣಕೃ: ಮವಿರಬೇಕು. ಇವುಗಳಿಗೆ ಸಂಬಂಧಿಸಿದ ಕಾರ್ಯಾಲಯ 
ಗಳನ್ನು ಸ್ಥಾಪಿಸಬಹುದು. `. - 


60 ಬಿದಿರು ಮತ್ತು ಬೆತ್ತ 


ಬಿದಿರಿನ ಕೈಗಾರಿಕೆಯಲ್ಲಿ ಮಾಡುವ ಸುಧಾರಣೆ ಕಾರ್ಯರೂಪಕ್ಕೆ ಬರಲು 
ಸ್ವಲ್ಪ ಕಾಲ:ವಕಾಶ ಬೇಕಾಗುತ್ತದೆ. ಈ ದಿಸೆಯಲ್ಲಿ ಕೆಳಕಂಡ ವಸ್ತುವಿನ್ಮಾಸಗಳಲ್ಲಿ 
ಸುಧಾರಣೆ ತರಲು ಯತ್ನಿಸಬಹುದಾಗಿದೆ : 
ಪೀಠೋಪಕರಣ. ಮುಖ್ಯವಾಗಿ ಕುರ್ಚಿಗಳಂ 
ಟೀಪಾಯಿ 
ಹೂಬುಟ್ಟಿಗಳು 
ಹಣ್ಣು ಹಂಪಲುಗಳ ಬುಟ್ಟಿಗಳಂ 
ದೀಪಗಳ ವಯಸಂಕು(ದೀಪಾವರಣ)ಗಳಂ 
೧, ದೀಪಗಳ :ಲುವುಗಳು 
ಕೈಚೇಲಗಳು 
8. ಪೇಟೆಗಳಿಗೆ ಒಯ್ಯುವ ಚೀಲಗಳು 
.. ಚಹಾ ಮತ್ತು ಕಛೇರಿ ಪರಾತಗಳಂ 
10. ಕಸದ ಬುಟ್ಟಿಗಳು 


ಸ್ಮ ಗಟ | ಎ. 


ತಪಃ 


ಪ್ರಾರಂಭದಲ್ಲಿ ಇ ವಿಷ್ಟಕ್ಕೆ ಸು ಸುಧಾರಿಸಿದ ರೀತಿಯಿಂದ, ಚಂದವಾಗಿ ತೋರುವಂತೆ 
ತಯಾರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಬಹುದು. ಈ ಬಗ್ಗೆ ಕಾರ್ಯಾಲಯ 
ಗಳನ್ನು ಸ್ಥಾಪಿಸುವ ಪೂರ್ವದಲ್ಲಿ ಒಂದು ಸಣ್ಣ ಸಂಶೋಧನಾಲಯವನ್ನು ಸ್ಮ್ಯಾಪಿಸ 
ಬೇಕು. ಇದರಲ್ಲಿ ಒಬ್ಬ ಅಥವಾ ಇಬ್ಬರು ಕುಶಲ ಮೇದಾರರು ಮತ್ತು ಒಬ್ಬ 
ಅಥವಾ ಇಬ್ಬರು ಬಡಗಿತನ ಬಲ್ಲವರನ್ನು ನೇಮಿಸಿಕೊಳ್ಳಬೇಕು. ಅವರು ಈ ಮೇಲೆ 
ವಿವರಿಸಲಾದ ವಸ್ತುಗಳನ್ನು ಹೊಸ ವಿಧಾನಗಳಿಂದ ನವೀನ ರೀತಿಯಲ್ಲಿ ತಯಾರಿಸ 
ಬೇಕು. ಇದು 6 ತಿಂಗಳು ಅಥವಾ 12 ತಿಂಗಳುಗಳ ಕಾರ್ಯಕ್ರಮವಾಗಬಹುದು. 
ಹೊಸದಾಗಿ ಕಂಡುಕೊಂಡ ವಿಷಯಗಳನ್ನು, ವಸ್ತುಗಳನ್ನು ಪೇಟೆಗೆ ತರುವ 
ಕಾರ್ಯಾಲಯಗಳನ್ನು ಅಲ್ಲಲ್ಲಿ ಸ್ಥಾಪಿಸಬೇಕು. ಈ ಕಾರ್ಯಾಲಯಗಳನ್ನು ಸದ್ಯದಲ್ಲಿ 
ಬಿದಿರಿನ ಕೈಗಾರಿಕೆಯು ನಡೆಯುತ್ತಿರುವಲ್ಲಿ ಅಥವಾ ಈ ಸರಕುಗಳಿಗೆ ಬೇಡಿಕೆ ಇರುವ 
ಶಹರಗಳಿಗೆ ಸಮೀಪದಲ್ಲಿ ಸ್ಥಾಪಿಸಬೇಕು. ಪೇಟೆಗಳಿಗೆ ಒಪ್ಪಿಗೆಯಾಗುವ ವಸ್ತುಗಳನ್ನು 
ಒಂದು ಸಂಸ್ಥೆಯು ಯೋಗ್ಯ ಬೆಲೆಗೆ ಖರೀದಿಸಿ ಗಿರಾಕಿಗಳಿಗೆ ಮಾರಬೇಕು. ಕ್ರಮೇಣ 
ಸುಶೋಧನ ಕಾರ್ಯದಲ್ಲಿ ತೊಡಗಿದವರು ಹೊಸ ಹೊಸ ಬಗೆಯ ಕಲಾತ್ಮಕ ತಯಾ 
ರಿಕಾ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು. ಈ ಕಾರ್ಯಾಲಯಗಳು ಸಹಕಾರೀ 
ತತ್ವಗಳನ್ನು ಅನುಸರಿಸಚೇಕಾಗುತ್ತದೆ. ತಕ್ಕ ಸಮಯಂ ಬಂದಾಗ ಅವು ಸಹಕಾರೀ 
ಸಂಸ್ಕ ಗಳಾಗಿ ಮಾರ್ಪಡಬೇಕು. ಸಂಶೋಧನಾ ಕಾರ್ಯವು 5 ವರ್ಷಗಳಮಟ್ಟಿಗೆ 
ಮುಂದುವರಿಯಬೇಕು, 


ಕೆ.ಗಾರಿಕೆ ` ` $1 


ಆ 


ಕೇರಳ, ಆಸಾಮ್‌ಗಳಲ್ಲಿ ಮೇದಾರಿಕೆಯು ಇತರ ರಾಜ್ಯಗಳಿಗಿಂತಲೂ ಮುಂದಿದೆ. 
ನಿಜವಾಗಿಯೂ ಚಂದಚಂದದ, ಗ್ರಾಹಕರಿಗೆ ವೆಂಚ್ಚುಗೆಯಾಗುವಂತಹ ಸರಕುಗಳು ಅಲ್ಲಿ 
ತಯಾರಾಗುತ್ತವೆ. ಅದಕ್ಕೆ ಮಾರುಕಟ್ಟೆಯೂ ಇರುತ್ತದೆ. ಅವುಗಳ ಸೌಂದರ್ಯಕ್ಕೆ 
ಕೆಲಮಟ್ಟಿ ಗೆ ಬಿದಿರು ಕಾರಣ: ಅಂದರೆ, ಜಪಾನ್‌, ಚೀನಾಗಳ ಸರಕುಗಳನ್ನು ಅವು 
ಸರಿಗಟು; ವುದಿಲ್ಲ. ಕೇರಳ, ಆಸಾಮ್‌ಗಳ ಸರಕುಗಳನ್ನು ನಾವು ಸೂಕ್ಷ್ಮವಾಗಿ ಪರಿ 
ಶೀಲಿಸಿದರೆ ಅವುಗಳ ಸೀಳು, ಕಡ್ಡಿಗಳು ಒಂದೇ ಅಗಲ, ದಪ್ಪಳತೆಯವಾಗಿರುವುದಿಲ್ಲ. 
ಅವುಗಳಿಗೆ ಸಾಕಷ್ಟು ಮೆರಗು ಇರುವುದಿಲ್ಲ. ಆದ್ದರಿಂದ, ಯಾವುದೊಂದು ಸಂಸ್ಥೆಯ 
ವರು ಎಂದರೆ, ಉದಾಹರಣೆಗೆ ಖಾದೀ ಗ್ರಾಮೋದ್ಯೋಗ ಆಯೋಗ ಆಥವಾ 
ಇತರ ಸಂಸ್ಥೆಗಳವರು ಜಪಾನಿನಲ್ಲಿಯಂತೆ ಸೀಳು, ಕಡ್ಡಿಗಳಂ ಏಕಪ್ರಕಾರವಾಗುವಂತೆ 
ತಯಾರಿಸಿ, ಶುಭ್ರಗೊಳಿಸಿ ಬಣ್ಣಕೊಟ್ಟು ಕಾರ್ಮಿಕರಿಗೆ ಪೂರೆ ಸಲು ಮುಂದಾಗಬೇಕು. 
ಈ ಬಗ್ಗೆ ಯಾಂತ್ರಿಕ ಶಕ್ತಿಯನ್ನು ಉಪಯೋಗಿಸಬಹುದೇ ಎಂಬುದು ವಿಚಾರಣೀಯ. 


ಮೂರು ಅಥವಾ ಆರು ತಿಂಗಳುಗಳತನಕ ಈ ಸೇವೆಗಾಗಿ ಶುಲ್ಕ ಸಂಗ್ರಹಣೆ 
ಮಾಡದೆ ಮೇದಾರರಂ ತಂದುಕೊಡುವ ಬಿದಿರುಗಳಿಗೆ ಪ್ರಕ್ಕಟೆಯಾಗಿ ಮಾಡಿಕೊಡ 
ಬೇಕು. ಕ್ರಮೇಣ ಸಣ್ಣ ಪ್ರಮಾಣದಿಂದ ಶುಲ್ಕ ಸಂಗ್ರಹಣೆಮಾಡಬಹುದು. ಈ 
ಕಾರ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಿದಿರು ನಾಶವಾಗುತ್ತದೆ. ಹೀಗೆ ನಾಶವಾಗುವ 
ಕೆಲಮಟ್ಟಿನ ತ್ಹುಂಡುಗಳು ಊದುಬತ್ತಿಯ ಕೈಗಾರಿಕೆಗೆ ಯೋಗ್ಯವಾಗುತ್ತವೆ. 
ಆದಾಗ್ಯೂ ಪ್ರಾರಂಭದಲ್ಲಿ ಈ ನಷ್ಟವನ್ನು ಮೇದಾರರಿಗೆ ತುಂಬಿಕೊಡ 
ಬೇಕಾಗುತ್ತ] ದೆ, - 


ಇವೆಲ್ಲ ಹೊಸಮಾದರಿಯ' ಕೆಲಸಗಳಂ. ತಯಾರಾಗುವ ಸರಕುಗಳು ಹೊಸವು. 
ಆದ್ದ ರಿಂದ, ಮೇದಾರರು ಇಂಥ ಕಾರ್ಯಾಲಯಗಳಲ್ಲಿ ತೊಡಗಲು ಅನುಮಾನ 
ಪಡಬಹುದು. ಆದ್ದರಿಂದ, ಅವರು ಪ್ರಸ್ತುತ ಗಳಿಸುತ್ತಿರುವ ಕೂಲಿ ಹಣಕ್ಕೆ ಸಮ 
ವಾದ ಕೂಲಿ ಅಥವಾ ಪ್ರತಿಫಲವನ್ನು ಮೊದಲಿನ 3 ಅಥವಾ 6 ತಿಂಗಳುಗಳವರೆಗೆ 
ಕೊಡಬೇಕಾಗುತ್ತದೆ. ಈ ಕೈಗಾರಿಕೆಯನ್ನು ಮಾಡುತ್ತಿರುವವರು ಬಡ, ಅಶಿಕ್ಷಿತ, 
ಹಿಂದುಳಿದ ವರ್ಗದವರು; ಆದಕಾರಣ ಸಂಸ್ಥೆಗಳನ್ನು ನಡೆಸಿಕೊಂಡಂ ಹೋಗುವ 
ಹೊಣೆಗಾರಿಕೆಯನ್ನು ಅವರಮೇಲೆ ಬಿಟ್ಟಾಗ ಅವರಿಗೆ ಆ ಸಾವಂರ್ಥ ಬರುವುದಿಲ್ಲ. 
ಸರಕಾರದವರಾಗಲೀ ಖಾದಿ ಗ್ರಾಮೋದ್ಯೋಗ ಆಯೋಗ ವಮಂಡಲಿಗಳವರಾಗಲೀ ( 
ಇವುಗಳನ್ನು ಪ್ರಾರಂಭದಲ್ಲಿ ಸ್ವತಃ ನಡೆಸಿಕೊಂಡಂಹೋಗಬೇಕು. 
 ಸೀಳಂ, ಕಡ್ಡಿಗಳನ್ನು ಯಂತ್ರಸಹಾಯದಿಂದ ಅಥವಾ ಕೈಗಳಿಂದಲೇ ತಯಾರಿ 
ಸುವ, ಆಮೇಲೆ ಅವಶ್ಯವೆನಿಸಿದರೆ ಶುಭ್ರಗೊಳಿಸುವ, ಬಣ್ಣಹಾಕುವ ಘಟಕಗಳನ್ನು 
ಆಯೋಗ, ಮಂಡಲಿಗಳಪರು ಅಥವಾ ಕೈಗಾರಿಕಾ ಇಲಾಖೆಗಳವರು ಸ್ಮಾವಿಸುವುದು 
ಅತ್ಯವಶ್ಯಕವಾಗುತ್ತದೆ. ಅಷ್ಟರಿಂದಲೇ ಸರಕುಗಳ ಗುಣಮಟ್ಟವು ಹೆಚ್ಚಬಹಂದು. 


ಆ 1 
62 ಬಿದಿರು ಮತ್ತು ಬೆತ್ತ 


ತಯಾರಿಸಿದ ವಸ್ತುಗಳಿಗೆ ಪೇಟೆಯನ್ನು ದೊರಕಿಸುವುದೂ ಸಮಸ್ಯೆಯಾಗ 
ಲಾರದು. ನಿರುದ್ಯೋಗ ನಿವಾರಣೆಯ ಸಮಸ್ಯೆಯು ತೀವ್ರವಾದುದು. ಆ ವಿಚಾರ 
ದಲ್ಲಿ ಸರಕಾರದವರು ಹೆಚ್ಚು ಆಸಕ್ತಿಯುಳ್ಳವರಾಗಿರುತ್ತಾರೆ. ಎಷ್ಟೋ ವಸ್ತುಗಳನ್ನು 
ಅವರೇ ಖರೀದಿಸಬಹುದು. ಸಿರಿವಂತ ಮಧ್ಯಪ್ರಾಚ್ಯ ದೇಶಗಳು ನವ್ಮ ನೆರೆಯಲ್ಲಿಯೇ 
ಇವೆ. ನಮ್ಮಲ್ಲಿ 136 ಜಾತಿಗಳ ಬಿದಿರುಗಳಿರುತ್ತವೆಂಬುದನ್ನು ಮರೆಯಲಾಗದು. 
ಹಿಂದೆ ಉಲ್ಲೇಖಿಸಲಾದ ಸಂಶೋಧನ ಸಂಸ್ಥೆಯು ಸರಕುಗಳಲ್ಲಿ ವೈವಿಧ್ಯತೆಯನ್ನು 
ತರುವ ವಿಚಾರವನ್ನು ಕೈಗೆತ್ತಿಕೊಿಡು, ಅವಶ್ಯವೆನಿಸಿದರೆ . ವಿಸ್ತರಿಸಬಹುದಾಗಿದೆ. 


ನಮ್ಮಲ್ಲಿ ಬೆಳೆಯುವ ಬಿದಿರುಗಳಿಂದ ಜಪಾನಿನಲ್ಲಿ ತಯಾರಾಗುತ್ತಿರುವ ಅನೇಕ 
ವಸ್ತುಗಳನ್ನು ತಯಾರಿಸಂವ ಸಂದರ್ಭದಲ್ಲಿ, ಸೂಕ್ತ ಬಗೆಯ ಬಿದಿರುಗಳನ್ನು ಇಲ್ಲಿ 
ಬೆಳೆಸಲು ಯತ್ನಿಸಬಹುದಾಗಿದೆ. ಹವಾಮಾನ ದೃಷ್ಠಿ ಯಿಂದ ಭಾರತವು ಇಡೀ 
ಪ್ರಪಂಚದ ಪ್ರತಿನಿಧಿಯೆನ್ನಬಹುದು. ಪ್ರಪಂಚದಲ್ಲಿರುವ ಎಲ್ಲ ಹವೆಗಳೂ ಇಲ್ಲಿಯ 
ಒಂದಲ್ಲೊಂದು ಪ್ರದೇಶದಲ್ಲಿ ಇದ್ದೇ ಇರುತ್ತವೆ. ಜಗತ್ತಿನ ಅತ್ಯಂತ ಅಪರೂಪವಾದ, 
ಜನತೆಯು ಹುಡುಕುತ್ತಿರುವ ಪ್ರತಿಯೊಂದು ಸಸ್ಯವನ್ನು ಇಲ್ಲಿ ಬೆಳೆಸುವುದು ಸಾಧ್ಯವಿದೆ. 
ಭಾರತೀಯ ಅರಣ್ಯಗಳಲ್ಲಿ ಬಿದಿರುಗಳಂಥ ವನಸ್ಪತಿಗಳು ತುಂಬಿರುತ್ತವೆ. ಅವುಗಳನ್ನು 
ಅಭಿವೃದ್ಧಿ ಗೊಳಿಸುವುದು ಸುಲಭಸಾಧ್ಯ. 


ಸಹಕಾರೀ ಸಂಸ್ಥೆಗಳು 

ಸಹಕಾರ ಮತ್ತು ಸಹಕಾರೀ ಸಂಸ್ಥೆಗಳು ಬಿದಿರಿನ ಕೈಗಾರಿಕೆಗೆ ಅನೇಕ ರೀತಿಗಳಿಂದ 
ನೆರವಾಗಬಲ್ಲವು : ಬಿದಿರುಗಳು ದೂರದ ಅಡದೆಗಳಲ್ಲಿ ಬೆಳೆಯುತ್ತವೆ. ವೃಕ್ತಿಶಃ 
ಮೇದಾರರು ಅಲ್ಲಿಗೆ ಹೋಗಿ ಅಧಿಕಾರಿಗಳಿಂದ ಪರವಾನಗಿ ಪಡೆದು, ಬಿದಿರುಗಳನ್ನು 
ಕಡಿದು, ಟೊಂಗೆಗಳನ್ನು ಸವರಿಹಾಕ 6 ತಿಂಗಳುಗಳಿಗೆ ಅವಶ್ಶವಾಗುವಷ್ಟನ್ನು 
ತರಬೇಕಾದರೂ 8 ದಿನಗಳು ಬೇಕಾಗುತ್ತವೆ. ಮೇದಾರರಿಗೆ ಹೋಗಿಬರಲು ಮತ್ತು 
ಸಾಗಾಣಿಕೆಗೆ, ಹೇರಳವೆಚ್ಚ ತಗಲುವುದಲ್ಲದೆ 8 ದಿನಗಳ ಗಳಿಕೆ ನಷ್ಟವಾಗುತ್ತದೆ. 
ಖರೀದಿಗೆ ಸಾಹುಕಾರರಿಂದ ಸಾಲಪಡೆಯಬೇಕಾದರೆ ಹಣಕ್ಕೆ ಶೇಕಡಾ 15 ರಿಂದ 
50ರತನಕ ಬಡ್ಡಿಯನ್ನು ತೆರಬೇಕಾಗುತ್ತದೆ. ದಾಸ್ತಾನುಮಾಡಲು ಸ್ಮಳವನ್ನು 
ಬಾಡಿಗೆಗೆ ಪಡೆಯಬೇಕಾಗುತ್ತದೆ. ಕ್ರಿವಿಂಕೀಟಗಳ ಹಾವಳಿಯಿಂದ ಸಂರಕ್ಷಿಸಬೇಕಾಗಂ 
ತ್ತದೆ. ಅದೇ ಮೇದಾರರೆಲ್ಲರೂ ಕೂಡಿ ಒಂದು ಸಹಕಾರೀ ಸಂಘವನ್ನು ಏರ್ಪಡಿಸಿ 
ಕೊಂಡರೆ ಇವೆಲ್ಲ ಹೊಣೆಯನ್ನು ಅದು ಹೊರಬಲ್ಲದು, ಎಲ್ಲ ಸದಸ್ಯರುಗಳಿಗಾಗಿ 
 ಒಬ್ಬಾತನು ಒಂದೇ ಖರ್ಚಿನಿಂದ ಎಲ್ಲರಿಗೂ ಬೇಕಾಗಂಪಷ್ಟನ್ನು ಒಮ್ಮೆಲೇ ತರುವುದು : 
ಸಾಧ್ಯವಾಗುತ್ತದೆ. ಅವನೊಬ್ಬನ ಖರ್ಚು, ಕಾವಲು, : ದಾಸ್ತಾನುಗಳ..ಖರ್ಚು 
ಹಂಚಿಹೋಗುತ್ತದೆ. ಖರೀದಿಗೆ ಬೇಕಾಗುವ ಸಾಲವು ಕಡವೆ: : ಬಡ್ಡಿಯಲ್ಲಿ 


ಕೈಗಾರಿಕೆ 63 


ದೊರಕುತ್ತದೆ. ಅಲ್ಲದೆ ಸದಸ್ಯರು, ತಮಗೆ ಎರಡು ನಾಲ್ಕು ದಿನಗಳಿಗೆ ಬೇಕಾದಷ್ಟನ್ನು 
ಮಾತ್ರ ಹಣಕೊಟ್ಟು ತರುವುದು ಸಾಧ್ಯವಾಗುತ್ತದೆ. 


ಯಂತ್ರಶಕ್ತಿಯನ್ನೂ ಬಳಸಿ ಕಡಮೆ ಖರ್ಚಿನಿಂದ ಹೆಚ್ಚಿನ ಗುಣಮಟ್ಟದ ಸೀಳು. 
ಕಡ್ಡಿಗಳನ್ನು ಅಗ್ಗದರದಲ್ಲಿ ಸದಸ್ಯರಿಗೆ ಪೂರೈಸುವುದು ಸಾಧ್ಯವಾಗುತ್ತದೆ. ಶುಭ್ರ 
ಗೊಳಿಸುವಿಕೆ, ಬಣ್ಣಹಾಕುವಿಕೆ, ಇತ್ಯಾದಿ ಕೆಲಸಗಳನ್ನು ಸಂಘ ಕೈಗೊಳ್ಳುವಂತಾಗು 
ತ್ತದೆ. ಸದಸ್ಯರು ಕೇವಲ ನೆಯ್ಸೆ, ಹೆಣಿಗೆಗಳನ್ನು ಮಾತ್ರ ನೋಡಿಕೊಳ್ಳಬಹುದು. 


ತಯಾರಿಸಲಾದ ಸರಕುಗಳ ಮಾರಾಟವನ್ನು ಸಂಘವು ನೋಡಿಕೊಳ್ಳುವುದೂ 
ಸಾಧ್ಯವಾಗುತ್ತದೆ. . ಯೋಗ್ಯದರ ಬರುವತನಕ ಅವುಗಳನ್ನು ಹಿಡಿದಿಡುವುದು ಸಾಧ್ಯ 
ವಾಗುತ್ತದೆ. ಅವುಗಳ ಅಡವಿನ ಮೇಲೆ, ಕಡಮೆ ಬಡ್ಡಿಯಿಂದ ಸದಸ್ಯರು ಮುಂಗಡ 
ವಾಗಿ ತಖಾರಿಸಲಾದ ಸರಕುಗಳ ಅಂಶತಃ ಬೆಲೆಯನ್ನು ಪಡೆದುಕೊಳ್ಳಲು ಸಾಧ್ಯ 
ವಾಗುತ್ತದೆ. 


ಬಿದಿರು ಉತ್ಪಾದನಾ ಮಂಡಲಿಗಳು 


ಅನೇಕ ರಾಜ್ಯಗಳಲ್ಲಿ ಸರಕಾರದವರು ಅರಣ್ಯ ಕೈಗಾರಿಕಾ ಮಂಡಳಿ ಮತ್ತು 
ಅರಣ್ಯ ಕೃಷಿ ಮಂಡಳಿಗಳನ್ನು ನೇಎಂಸಿರುತ್ತಾರೆ! ಆರಣ್ಯ ಸಂಪತ್ತೂಗಳಿಗೆ ಸಂಬಂಧಿಸಿದ 
ಕೈಗಾರಿಕೆಗಳನ್ನು ಸ್ಮಾಪಿಸುವುದು, ಅರಣ್ಯಗಳಲ್ಲಿ ಗಿಡಮರಗಳನ್ನು ಬೆಳೆಸುವುದು 
ಅವುಗಳ ಕಾರ್ಯವಾಗಿರುತ್ತದೆ. ಬಿದಿರುಗಳ ಕೈಗಾರಿಕೆ ಮತ್ತು ಸಾಗುವಳಿ ಕುರಿತು 
ಪ್ರತ್ಯೇಕ ಸಂಸ್ಥೆಗಳು ಇರುವುದಿಲ್ಲ. ಬಿದಿರುಗಳು ಕಿರುಕುಳ (ಸಣ್ಣಪುಟ್ಟ) ಉತ್ಪತ್ತಿಗಳು. 
ಆದಾಗ್ಯೂ ಪ್ರತಿವರ್ಷ ಹೊಸ ಹೊಸ ಕ್ಷೇತ್ರಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ 'ಇವುಗಳನ್ನು 
ಬೆಳೆಸುವುದು ರೂಢಿ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡ 
ಲಾಗಿದೆ. 


ಬಿದಿರು ಬೆಳೆಯುವ ರಾಜ್ಯಗಳಲ್ಲೆಲ್ಲ ಕಾಗದದ ಕಾರ್ಯಾನೆಗಳನ್ನು ಸ್ಥಾಪಿಸ 
ಲಾಗಿದೆ. ಅವುಗಳಿಗೆ ಬಿದಿರುಗಳೇ ಕಚ್ಚಾಸರಕುಗಳಂ. ಪ್ರತಿ ರಾಜ್ಯದಲ್ಲಿಯೂ ಅಂಥ 
ಕಾರ್ಯಾನೆಗಳಿಗೆ ಅರಣ್ಯ ಇಲಾಖೆಯವರು ಬಿದಿರು ಬೆಳೆಯುವ ಕ್ಷೇತ್ರವನ್ನು ದೀರ್ಫಾ 
ವಧಿಯ ಗೇಣಿಗೆ ಕೊಡುತ್ತಾರೆ. ಕಾರ್ಹಾನೆ ವ್ಯವಸ್ಥಾಪಕರು ಪ್ರತಿವರ್ಷ ಹೊಸ 
ಹೊಸ ಕ್ಷೇತ್ರದಲ್ಲಿ ಹೊಸದಾಗಿ ಬಿದಿರುಗಳನ್ನು ಬೆಳೆಸತೊಡಗಿದ್ದಾರೆ. ಜೊತೆಗೆ 
ಹಳೆಯ ಕ್ಷೇತ್ರದಲ್ಲಿ ಬಿದಿರಂಗಳನ್ನು ಕಡಿದುಕೊಂಡನಂತರ ಅಲ್ಲಿ ತಿರುಗಿ ಬಿದಿರು ಬೆಳಸುವ ' 
ಕಾರ್ಯ ಕೈಗೊಳ್ಳುತ್ತಾರೆ. ಹೀಗಾಗಿ ಪ್ರತಿವರ್ಷ ಬಿದಿರಿನ ಕ್ಷೇತ್ರ ಮತ್ತು ಉತ್ಪಾದನೆ 
ಹೆಚ್ಚೆ ತೊಡಗಿದೆ. 


ಭಾಗ 2- ಭೆತ್ತ 


ಅಧ್ಯಾಯ 1 
ಸಾಮಾನ್ಯ ವಿವರಣೆ 


ಬೆತ್ತಗಳಂ ಕಿರುಕುಳ ಅರಣ್ಯ ಉತ್ಪತ್ತಿಗಳಂ: ಅವು -ದಟ್ಟಡವಿಗಳಲ್ಲಿ ಮಾತ್ರ 
ಬೆಳೆಯಬಲ್ಲವು. 50 ಮಿಲಿಮೀಟರ್‌(2 ಅಂಗಂಲ) ನಷ್ಟು: ಗಾತ್ರವಿರುವುದಿಲ್ಲ ; 
ಆದರೆ, 200 ಮೀಟರ್‌ (680 ಅಡಿ) ಗಿಂತಲೂ ಉದ್ದವಾಗಿ ಬೆಳೆಯುತ್ತವೆ. 
ಅವುಗಳಿಗೆ ಎತ್ತರವಾದ ಗಿಡಗಳ ಆಶ್ರಯ : ಅವಶ್ಶ. : ಸಮೀಪ ಸಮೀಪವಾಗಿ 
ಬೆಳೆಯುತ್ತಿರುವ ಗಿಡಮರಗಳ ಆಸರೆ ಅವಶ್ಯ. ಹುಟ್ಟು, ಬೆಳವಣಿಗೆಗಳಿಗೆ ನೀರಂ 
ಧಾರಾಳವಾಗಿ ಬೇಕು. ಆದಕಾರಣ ಇವುಗಳನ್ನು ನೆಟ್ಟು ಬೆಳೆಸಂವುದು, ಇವುಗಳ 
ತೋಟಗಳನ್ನು ನಿರ್ಮಿಸುವುದು ಸಾಧ್ಯವಾಗುವುದಿಲ್ಲ. 


ಇವು ಪೀಠೋಪಕರಣ ಮತ್ತು ಹೆಣಿಗೆ ಕೆಲಸಗಳಿಗೆ ಮಾತ್ರ ಯೋಗ್ಯ. ಈ 
ವಿಷಯದಲ್ಲಿ ಬೆತ್ತಗಳನ್ನು ಸರಿಗಟ್ಟುವ ಸಾಮಗ್ರಿಗಳು ವಿರಳ ;: ಹೀಗಾಗಿ ವ್ಯಾಪಾರೀ 
ಜಗತ್ತಿನಲ್ಲಿ ಇವುಗಳಿಗೆ ಹೆಚ್ಚಿನ ಮಹತ್ವ ಬಂದಿರುವುದಿಲ್ಲ. ಇವುಗಳ ಉತ್ಪಾದನೆ 
ಕಡಮೆ. ಇವುಗಳನ್ನು ಕುರಿತು. ಯಾವುದೇ ಸಂಶೋಧನೆಗಳನ್ನು ಕೈಗೊಳ್ಳ ಲಾ. 
ಹೇಳಂವಂಥ ಪುಸ್ತಕಗಳು ಬಂದಿಲ್ಲ. 


ಸಾಮಾನ್ಯವಾಗಿ ಉದ್ದವಾಗಿ, ಸಪೂರವಾಗಿ ಬೆಳೆಯುತ್ತಿರುವ ಕಾಂಡಗಳಿಗೆ 
ಬೆತ್ತ (ಕೇನ್‌) ಎಂದಂ ಹೆಸರ. ಇವು ಪಾಮಾಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿವೆ, 
ಇದರಲ್ಲಿ 300ಕ್ಕೂ ಹೆಚ್ಚು ಪ್ರಬೇಧಗಳಿರುತ್ತವೆ. ಇವು ಉಷ್ಣ ಮತ್ತು ಅದರ 
ನೆರೆಯ ಸಮಶೀತೋಷ್ಣವಲಯಂಗಳಲ್ಲಿ ಬೆಳೆಯುತ್ತವೆ. ದಟ್ಟವಾದ ಅಡವಿಗಳಲ್ಲಿ 
ಬಹಂಸಂಖ್ಯೆಯವುಗಳ ಗಾತ್ರ 4 ಸೆಂಟಿವೀಟರ್‌ (1, ಅಂಗುಲ)ಗಳಿಗಿಂತ ಹೆಚ್ಚಿರಂ 
ವದಿಲ್ಲ : 

ಕಾಂಡಗಳ ಕೆಲವಂತರಗಳಲ್ಲಿ ಎಲೆಗಳು ಹುಟ್ಟುತ್ತವೆ; ಇವು ಬಾಗಿದ, ಚೂಪಾದ 
ಮೊನೆಯುಳ್ಳವಾಗಿರುತ್ತವೆ, ಈ ಮೊನೆಗಳು ಆಧಾರ ಕೊಡಂವ ಗಿಡಗಳನ್ನು ಕಚ್ಚಿ: 
ಹಿಡಿಯುತ್ತವೆ, ಆಗ ಕಾಂಡವು ಇನ್ನಷ್ಟು ಉದ್ದವಾಗಿ ಬೆಳೆಯುತ್ತದೆ, ಹೊಸ 
ಮೊನೆಗಳುಳ್ಳ ಎಲೆಗಳು ಹುಟ್ಟುತ್ತ; ವೆ; ಬೆಳಕನ್ನು ಹುಡುಕುತ್ತ ಮೇಲ್ಮುಖವಾಗುತ್ತವೆ. 
ಆಚೆ ಈಚೆ ಇರುವ  ಗಿಡಗಂಟಿಗಳನ್ನು ಸರಿಸುತ್ತ ಇನ್ನೊ ಂದು ಗಿಡದ ಆಧಾರವನ್ನು 
ಪಡೆಯುತ್ತವೆ... ಈ ರೀತಿ ಗಿಡದಿಂದ ಗಿಡಕ್ಕೆ ಹಾರುತ್ತ, ಸಂತ್ರೂತ್ತ ಮಾಲಾ 


ಇ, 


ಕಾರವಾಗಿ ಜೋಲಾತ್ತ 200 ಮೀಟರುಗಳವರೆಗೆ ಉದ್ದವಾಗಿ ಬೆಳೆಯುತ್ತ ವೆ. 


68 ಕಿರು ಮತ್ತಾ ಟೆ 


ಕಾಂಡಗಳು ಕೊಳವೆಯಾಕಾರವಿರುತ್ತವೆ. ಬಣ್ಣ ಹಂಲ್ಲಿನಂತೆ ಹಸುರು, ಅರಿಸಿನ, 
ತುಂಬ ಎಲೆಗಳ, ಎಲೆಗಳಿಗೆ ಮುಳ್ಳುಗಳು. ಇವು ಸದಾಪರ್ಣಿ. ಬಹಂವಾರ್ಷಿಕ 
ಕಾಂಡವು ಅಖಂಡ, ಇವು ಬೇಕಾದಂತೆ ವಂಣಿಯಂತ್ರ್ತವೆ : ಹೆಚ್ಚು ಶಕ್ತಿಯುತ 
ವಾಗಿರಂತ್ತವೆ; ಸ್ಥಿತಿಸ್ಥಾಪಕ ಗಂಣಹೊಂದಿರುತ್ತವೆ. ನಂಣುಪಾದ ಕಾಂತಿಯುಳ್ಳ 
ಹೊರಮೈ ಎಲೆಗಳಿರಂವಲ್ಲಿ ಗಂಟಂಗಳಾಗಂತ್ರವೆ. ಈ ಅಂತರವು 5 ಸೆಂಟಿಮೀಟರ್‌ 
(2 ಅಂಗುಲ)ನಿಂದ 60ಸಂಟಿಮೋೀ ಟರ್‌ (2 ಅಡಿ) ವರೆಗೂ ಇರುವುದಂಂಟಂ. ಕಾಂಡದ 
ತೀರಬಂಡದಿಂದ ತುದಿಯವರೆಗೂ ನಾರು ತುಂಬಿರುತ್ತದೆ. ಇವು ಕಾಂಡದಷ್ಟೇ 
ಉದ್ದವಾದ ನಾರುಗಳು. ಈ ವಿಷಯದಲ್ಲಿ ಬೆತ್ತಗಳಂ ಇತರ ತಾಳೆಯಂಜಾತಿಯ 
(ಪಾಮಾಸಿಯೇ) ಗಿಡಗಳನ್ನೂ ಹೋಲುವುದಿಲ್ಲ. ಕಾಂಡಗಳಿಗೆ ವ್ಮಾಪಾರೀ ಜಗತ್ತಿನಲ್ಲಿ 
ಬೆತ್ತ (ರತನ್‌) ಎನ್ನುತ್ತಾರೆ. ಸಾಮಾನ್ಯರು ದ್ಯ್ಕಾಮೆಸೋಟ್ರಾಪ್ಟ್‌, ಸೆರೆಟೊ 
ಲೋಬ್ಲ್‌, ಪ್ಲೆಕ್ಫೋಕೊನಿಯ, ಕಾರ್ಥಾಲ್ಸಿಯ ಎಂಬ ಜಾತಿಯ ವನಸ್ಪತಿಗಳ 
ಕಾಂಡಗಳಿಗೂ ಬೆತ್ತವೆನ್ನುತ್ತಾರೆ, ಇವು ಕೆಲೆವಸ್‌ ಪ್ರಭೇದಗಳ ಕಾಂಡಗಳಂತೆ 
ಉದ್ದೆ ವಾಗಿರಂವುದಿಲ್ಲ : ಬೆತ್ತಗಳಷ್ಟು ವಿವಿಧೋಪಯೋಗಿಗಳಲ್ಲ. 

ಬೆತ್ತಗಳಂ ಬೆಳೆಯಂವ ಅವಧಿಯಲ್ಲಿ ಆರ್ದ್ರ ಮತ್ತು ಒಳ್ಳೆಯ ಸೆಕೆಯ ಹವೆ 
ಅವಶ್ಯ. ಹೆಚ್ಚಿನ ನೀರಂ ಕೂಡ ಅವಶ್ಯ. ಇಂಥ ಪರಿಸ್ಥಿತಿ ಮಲಯಾ ದ್ವೀಪ 
ಸವಂದಾಯ, ಸಿಂಹಳ (ಶ್ರೀಲಂಕಾ), ಬ್ರಹ್ಮದೇಶ ಮತ್ತೂ ಭಾರತದ ಕೆಲವು ದಟ್ಟಡವಿ 
ಗಳಲ್ಲಿ ಇರಂತ್ತವೆ. ಹಿಮಾಲಯದ ಬುಡ, ಆಸಾಮ ಮತ್ತು ಸಹ್ಮಾದ್ರೀ ಪರ್ವತಾವಳಿ 
ಗಳು, ಆಫ್ರಿಕ, ಆಸ್ಟ್ರೇಲಿಯ ಮತ್ತು ಚೀನಗಳಲ್ಲಿಯೂ ಬೆತ್ತಗಳಂ ಬೆಳೆಯುತ್ತವೆ. 
ಆದರೆ, ಕಡವೆ ಗುಣವಂಟ್ಟದವು. ಪ್ರಮಾಣವೂ ಕಡಮೆ. 


ಬೆತ್ತದ ಜಾತಿಗಳಲ್ಲಿ 300 ಪ್ರಭೇದಗಳು ಇರುತ್ತವೆಂದು ತಿಳಿಸಲಾಗಿದೆ. . 
ಇವುಗಳಲ್ಲಿ 30 ಪ್ರಭೇದಗಳ ಮಾತ್ರ ಭಾರತದಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ 
ಈ ಕೆಳಗೆ ವಿವರಿಸಿದ ಪ್ರಭೇದಗಳಂ ಮಾತ್ರ ಉಪಯುಕ್ತವಾದವು : 

1: ಕಲಾಮ್‌ ಆಳ್ಯಾಂಥೋಸ್ಬೇಥಸ್‌ (Calamus acanthospathus : Grip.) 

ಸ್ಕಳಿಕ ಹೆಸರಂ ಗೌರೀ ಬೆತ್ತ, ಗಂಟುಗಳ ನಡುವಣ ಅಂತರ ಸಂಮಾರು 15 
ಸೆಂಟಿವಿಂಟರ್‌ (6 ಅಂಗಂಲ), ವ್ಯಾಸ 2-2.5 ಸೆಂಟಿವಿೀಟರ್‌ (0,8 ಅಂಗಂಲ). 
ನೇಪಾಳ, ಸಿಕ್ಕಿಂ, ಭೂತಾನ ಮತ್ತು ಖಾಸೀ ಗುಡ್ಮಗಾಡಂಗಳಲ್ಲಿ ಬೆಳೆಯುತ್ತದೆ. 
2, ಕೆಲಾಮಸ್‌ ಅಂಡಮಾನಿಕಸ್‌ (Calamus andamanicus Khurj.) 

ಗಂಟಂಗಳ ನಡಂವಣ ಅಂತರ 15.20 ಸೆಂಟಿವಿೀಟರ್‌ (6-8 ಅಂಗುಲ). 
ವ್ಯಾಸ 2,5..3,0 ಸೆಂಟಿವಿೀಟರ್‌ (1-1.2 ಅಂಗುಲ). ಅಂಡಮಾನ್‌ ದ್ವೀಪದಲ್ಲಿ 
ಬೆಳೆಯುತ್ತದೆ. 


ಸಾಮಾನ ವಿವರಣೆ 69 


3,  ಕೆಲಾಮಸ್‌ ಫ್ಲಾಡೆಲಂ(೮೩127108 flagellum Grip). 

ದಷ್ಟಪುಷ್ಟವಾದ ಬೆತ್ತ. ಸ್ಥಳಿಕ ಹೆಸರು ನಾಗಾ ಗೋಳಾ ಬೇತ್‌, ನಾಗಾ 
ಬೆತ್ತ... ಆಸಾಮ್‌, ಉತ್ತರ ವಂತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಂ ಹಾಗೂ ಉತ್ತರ 
ಭಾರತಗಳಲ್ಲಿ ಬೆಳೆಯಂತ್ತದೆ. 


4. ಕೆಲಾಮಸ್‌ ಗಾರುಬ್ಯಾ(8127706 garuba Buch.) 

ಸ್ಥಳಿಕ ಹೆಸರು ಕಾಂಟಾ ಬೇತ್‌. ಗಂಟಂಗಳ ನಡಂವಣ ಅಂತರ 25 ಸೆಂಟಿ 
ಎಂಟರ್‌ (10 ಅಂಗುಲ).' ಪಶ್ಚಿವಂ ಬಂಗಾಳ, ಓಡಿಸಾ ಮತ್ತೂ ಆಸಾಮ್‌ಗಳಲ್ಲಿ 
ಬೆಳೆಯಂತ್ತದೆ. 
5, ಕೆಲಾಮಸ್‌ ಸ್ಮುಡೋ ಟೆನ್ಮುಸ್‌ (Calamus 7566೧667015 8000.) 

ಸ್ಕಳಿಕ ಹೆಸರಂ ಕಾನಬೆತ್ತ. ಬಹಂ ಸಪೂರಾದ ಬೆತ್ತ. 130.160 ಎೀಟರ್‌ 
(442-544 ಅಡಿ)ಗಳವರೆಗೂ ಬೆಳೆಯಬಲ್ಲದಂ, ಪಶ್ಚಿವು ಘಟ್ಟ (ಸಹ್ಮಾದ್ರಿ)ಗಳಲ್ಲಿ 
ಬೆಳೆಯುತ್ತದೆ. 


6. ತೆಲಾಮಸ್‌ ರೋಟಾಂಗ(€18೧30« rotang Linn.) 

ಸ್ಥಳಿಕ ಹೆಸರು ಚಾಚೀ ಬೆತ್ತ, ಪವೇರಂಬಂ. ಪೇವಣ. ತೀರ ಸಪೂರ: ಆದರೆ 
ಒಳ್ಳೆಯ ಗಟ್ಟಿಕಾಂಡದ ಬೆತ್ತ, ವಂಧ್ಮಪ್ರದೇಶ ವಂತ್ತು ದಕ್ಷಿಣ ಭಾರತಗಳಲ್ಲಿ 
ಬೆಳೆಯಂತ್ತದೆ. 


7.  ಕೆಲಾವಾಸ್‌ ಟಿನ್ಮೂಸ್‌(Calamus 1೮೧೦1೩ Roxb.) 


ಸ್ಮಳಿಕ ಹೆಸರಂಗಳಂ ಭಂಡಾರೀ ಬೆತ್ತ, ಜಾತೀ ಬೆತ್ತ. ಹಿಮಾಲಯ ಪರ್ವತಗಳ 
ಬುಡಗಳಲ್ಲಿ ಡೆಹರಾಡೂನ್‌ದಿಂದ ಆಸಾವಂದವರೆಗೂ ಬೆಳೆಯುತ್ತದೆ. ಕಾಂಡ ಬಲಂ 
ಉದ್ದ; 180 ಮೀಟರ್‌ (612 ಅಡಿ)ಗಳವರೆಗೂ ಉದ್ದವಾಗಿ ಬೆಳೆಯಂತ್ತದೆ. 
ರೋಟಾಂಗವನ್ನು ಹೋಲುತ್ತದೆ. 


8, ಕೆಲಾಮಸ್‌ ಥಾಯಿಸ್ಮಸೀ (೮೩1೩7116 thwaistesii Hook.) 
ಸ್ಥಳಿಕ ಹೆಸರುಗಳು ವಾಲಿಯೊ, ಚುರಾಲ, ಜಡ್ಡು ಬೆತ್ತ, ವ್ಯಾಸ 4 ಸೆಂಟಿ 
ವಿಂಟರ್‌ (1.6 ಅಂಗುಲ). ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯಂತ್ತದೆ. 


9, . ಕೆಲಾಮಸ್‌ ಎಿಮಿನಾಲಿಸ್‌ (Calamus viminalis Willd.) 
:  ಸೈಳಿಕ ಹೆಸರಂಗಳು ಬಡಾಬೆತ್‌, ಪೇರಂಬಂ. ಪೇವಣ. ಪಶ್ಚಿಮ ಬಂಗಾಲ 
`'ಹಂತ್ರು ಶವಿಳಂನಾಡಂಗಳಲ್ಲಿ ಬೆಳೆಯಂತ್ತದೆ, 


70 'ಬಿದಿಕು ಮತ್ತೂ ಬೆತ್ತ 


ಇವುಗಳಲ್ಲಿ 5. 6, 8, 9ನೆಯವನ್ನು ಮಾತ್ರ ಸಕ್ಕಸಂಪದದಲ್ಲಿ ಕೆಳಗಿನಂತೆ 
ವರ್ಣಿಸಲಾಗಿದೆ : 
5... ಕೆಲಾಮಸ್‌ ಸ್ಕೂಡೆ- ಕೋಟೆನ್ಮಸ್‌ {Calamus ೧86060೧015 Becc.): 

ಸಣ್ಣ ಬೆತ್ತ, ಕಿರಿಂದೂರಾ, ಅಕರುವ ಬೆತ್ತ. ಒಂದಂ ಅಂಗಂಲದವರೆಗೂ ಉದ್ದ 
ಮುಳ್ಳುಗಳು, 400. 500 ಸೆಂಟಿಮೀಟರ್‌ (1 360-1700 ಆಡಿ)ವರೆಗೂ ಉದ್ದ 
ಬೆಳೆಯುತ್ತವೆ. ಸಣ್ಣ ಕಾಂಡ; ಬಹುವಾರ್ಷಿಕ; ಸದಾಪರ್ಣಿ. ಇವು ಉತ್ತರ 
ಕನ್ನಡದ ಅಣಸೀಘಟ್ಟ, ಉಳವಿ ಅರಣ್ಯಗಳಲ್ಲಿ ಬೆಳೆಯುತ್ತವೆ. 
6. ಕೆಲಾಮಸ್‌ ರೋಟಾಂಗ (Calamus rotanga Linn ): 

ಹಾಲುಬೆತ್ತ, ನಾಗಬೆತ್ತ, ಫಶೂರಾ. ಗರಿರೂಪದ ಎಲೆಗಳು, 30-60 ಸೆಂಟಿ 
ವೋಟರ್‌ (1.2ಅಡಿ) ಉದ್ದ. ಸಣ್ಣದಿದ್ದಾಗ ಕಪ್ಪು, 1.25 ಸೆಂಟಿಮೀಟರ್‌ ಅಥವಾ 
ತ್ವಿ ಅಂಗುಲ ಉದ್ದ ಮುಳ್ಳುಗಳು: ಬಲಿತ ಮೇಲೆ ಬಾಗಿದ ಮುಳ್ಳುಗಳು. ಪೀಠೋಪ 
ಕರಣಗಳಿಗೆ ಉಪಯೋಗಿಸಲು ಉತ್ತಮ ಬೆತ್ತ. ಹಿಂದಿನ ಮುಂಬಯಿಂ ಕರ್ನಾಟಕಗಳಲ್ಲಿ 
ಇಲ್ಲ. ಬೆತ್ತದ ಮಿರುಗುತ್ತಿರುವ ಹೊರಗಣ ಲೇಪವು ಸಿಲೆಕ್ಸ್‌ ಎಂಬ ಖನಿಜ 
ಪದಾರ್ಥ. 
-&.. ಕೆಲಾಮಸ್‌ ಥಾಯಿಸ್ಮ (Calamus thu 58181061 Hook.): 
. ಹಂಡೀ ಬೆತ್ತ, ಜಡ್ಡು ಬೆತ್ತ, ಕುಮರಿ ಬೆತ್ತ, ಪಂಡೀಥೋರಾ ದೊಡ್ಡ ಬೆತ್ತ. 
ದೊಡ್ಡ ಕಾಂಡ, 3.8 ಸೆಂಟಿಮೀಟರ್‌ (1] ಅಂಗುಲ)ವರೆಗೂ ವ್ಮಾಸ, 2.5.5 
ಸೆಂಟಿಮೀಟರ್‌ (1-2 ಅಂಗಲ) ಉದ್ದ ಮುಳ್ಳು. ಅಲ್ಲದೆ ಸಣ್ಣ ಮುಳ್ಳುಗಳ 11.5 
ಸೆಂಟಿಮೀಟರ್‌ (4, ಅಂಗುಲ) ಉದ್ದ ಎಲೆಗಳು. 17.5-30ಸೆಂಟಿಮೀಟರ್‌ (7.12 
ಅಂಗಂಲ) ಉದ್ದ ವೃತ್ತಗಳು, ಹೆಣ್ಣು ಮ್ತ್ತಾ ಗಂಡು ಹೂವುಗಳು. ಸದಾಪರ್ಣಿ. 
ಅರಣ್ಯದಲ್ಲಿ, ಗುಂದ. ಮತಂ ನೀಲಕುಂದ ಘಟ್ಟ (ಉತ್ತ ರ ಕನ್ನಡ)ಗಳಲ್ಲಿ ಬೆಳೆಯುತ್ತದೆ. 
9. ಕೆಲಾಮಸ್‌ ವಿಮಿನಾಲಿಸ್‌ (Calamus 11108115 Willd.) ಕೆಲಾಮಸ್‌ 
ಫ್ಯಾಸಿಕ್ಕುಲೇಟಸ್‌ (Roxb.) : 

ನೀರು ಹಬ್ಬಿ, ಪರಿವ್ಯಾಧನೀರುಹಂಬೆ. ಉತ್ತರ ಕನ್ನಡ ಜಿಲ್ಲೆ: ಕೆಲವು 
ಸೀಮೆಗಳಲ್ಲಿ ಸ್ಕೂಡೊಟೆನ್ಯುಸ್‌ ಬೆಕ್ತಕ್ಕೆ ಹಾಲುಬೆತ್ತವೆನ್ನುತ್ತಾರೆ. ನಾಗಬೆತ್ತವು 
' ಭೇರೆಯದೇ. ಅದು ದಕ್ಷಿಣ ಕನ್ನಡ ಜಲ ್ಲಿಯಲ್ಲಿ ಬೆಳೆಯುತ್ತದೆ. ಅದರ ಮೇಲ್ಮೈ 
' ನಾಗರಹಾವಿನ ಮೈಯನ್ನು ಹೋಲುತ್ತದೆ. 

ಎಚ್‌. ಟೇಲರ್‌ ಇನ್ನೂ ಮೂರಂ ಪ್ರಭೇದೆಗಳನ್ನು'- ಉಲ್ಲೇಖಿಸಂತ್ತಾನೆ. 
-ಒಂದು. ಕೆಲಾಮಸ್‌ ಅಸ್ವರಿಮಸ್‌ (Calamus 85688708 Blume). ಇದು ಶೀರ 
ಸಪೂರವಾದ, ಕಾಂಡವುಳ್ಳ ಬಳ್ಳಿ, ನೀಟಾಗಿ ಬೆಳೆಯುತ್ತದೆ. . ತಂಬ ಮಂಳ್ಳಾಗಳುಳ್ಳ 


ತಾಮಾನ್ಯ ವಿವರಣೆ `। 


' 'ಎಲೆಗಳಂಳೃದ್ಧೂ.' ಗಂಟುಗಳ ನಡುವಣ' 'ಅಂತರ 45 ಸೆಂಟಿವಿಂಟರ್‌ (18 ಅಂಗಂಲ) 
ಗಳಿಪ್ಪು: ಎರಡನೆಯದು, ಕೆಲಾಮಸ್‌ ಔದ್ರೇನಿಯಂ (Calamus audraneum 'ಫಲ್‌ 
" ಹುತ್ತು ಮಿಲರ್‌) ಎಂಬುದು. ಮೂರನೆಯದು, ಡಿಮೊನೊರಾಪ್ಹ್‌ ಕ್ಯಾಲಿಕಾರ್ಪಸ್‌ 
(೧೩೮7೩೦೧೦೯೦೧ calicarpus Mart.) ಎಂಬುದು. " 

ಇಂಡಿಯನ್‌ ಫಾರೆಸ್ಟಿ ಸರ್ವಿಸ್‌ನಲ್ಲಿ ಸೇವೆಯಲ್ಲಿದ್ದೂ ನಿವೃತ್ತರಾದ ಶ್ರೀ ಎಸ್‌. 
ಎಫ್‌. ಉಪ್ಪಿನ ಎಂಬುವರು ಕೆಲಾಮಸ್‌ ಟ್ರಾವನ್‌ ಕೆನರಿಕನ್‌( (೩೬೫೦ travangdri- 
us Bcc.) ಬತ್ತಿ ಬೆತ್ತ, ನಾಯಿ ಬೆತ್ತ ಎಂಬ ಇನ್ನೊಂದು ಪ್ರಭೇದವನ್ನು ಹೇಳಂ 
ತ್ತಾರೆ. ಇದು ಕೊಡಗಿನಲ್ಲಿ ಬೆಳೆಯುತ್ತದೆ. ಇದು ಮಹತ್ಯದ ಕೆಲಸಗಳಿಗೆ ಅಷ್ಟೇನೂ 
ಉಪಯುಕ್ತವಾಗಿಲ್ಲ. 
ಉತ್ಪಾದನೆ ಮತ್ತು ಕಟಾವು ' 

ಬೆತ್ತಗಳು ವ್ಯವಹಾರದಲ್ಲಿ ವಂಹತ್ವದ ಸ್ಥಾನವನ್ನು ಹೊಂದಿರುವುದಿಲ್ಲ. ಅವು 
ಅರಣ್ಯಗಳ ಕಿರಂಕುಳೆ ಉತ್ಪತ್ತಿಗಳು ಎಂತಲೇ ತಿಳಿಯಲಾಗಿದೆ. ಅವುಗಳನ್ನು ಕಡಿದಂ 
ಕೊಂಡು ಹೊರ ಸಾಗಿಸುವ ಹಕ್ಕನ್ನು ಪ್ರತಿವರ್ಷ ಅರಣ್ಯ ಇಲಾಖೆಯವರು ಸವಾಲಿ 
(ಹರಾಜಿ)ಗೆ ಇಡುತ್ತುರೆ. ಸವಾಲಿನಲ್ಲಿ ಪಡೆದುಕೊಳ್ಳುವವರು ಕಡಿಯುವುದಂ ವಂತೂ 
ಸಾಗಿಸುವುದು ಸಾಧ್ಯವಿರುವ ಸ್ಮ ಳಗಳತ್ತ ಮಾತ್ರ ಲಕ್ಷ್ಮವಿಡುತ್ತಾ ರೆ. ಅಂಥಲ್ಲಿಂದ 
” ಬಲಿಯದ ಬೆತ್ತಗಳನ್ನು ಕಡಿದುಕೊಳ್ಳುವುದೂ ಉಂಟಂ. ಹೀಗಾಗಿ ನಮ್ಮ ಬೆತ್ತಗಳ 
ಉತ್ಪಾದನೆ ಎಷ್ಟು ಎಂದು ಅಂದಾಜಂಮಾಡುವುದು ಸಾಧ್ಯವಾಗುವುದಿಲ್ಲ. ಸವಾಲಿಗೆ 
ಪಡೆದವರು ಎಷ್ಟು ಬೆತ್ತಗಳನ್ನು ಕಡಿದುಕೊಳ್ಳುತ್ತಾರೆಂದು ಹೇಳಂವುದು ಮಾತ್ರ 
ಸಾಧ್ಯ. 

..., ಉತ್ಪಾದನೆ: ಕೆಲವು ರಾಜ್ಯಗಳಲ್ಲಿ ದೊರೆಯುವ ಅಂಕಿಸಂಖ್ಯೆಗಳಂ ಬೆತ್ತಗಳ 
ಸಂಖ್ಯೆಯನ್ನು ಮಾತ್ರ ಹೇಳುತ್ತವೆ. ಕೆಲವು ತರೆಹೊರೆಗಳ ಲೆಕ್ಕವನ್ನು ಹೇಳಂತ್ತವೆ. 
ಕೆಲವು ಎತ್ತಿನ ಬಂಡಿಗಳ ಲೆಕ್ಕವನ್ನು ಹೇಳುತ್ತವೆ. ವೆಲ್‌ ಆಫ್‌ ಇಂಡಿಯದವರಂ 
30ವರ್ಷಗಳ ಹಿಂದೆ ಕಂಡಂಕೊಂಡಂತಹ ಆಸಾಮ್‌ ರಾಜದ ವಾರ್ಷಿಕ ಹುಟ್ಟುವಳಿ 
3ಕೋಟ ಬೆತ್ತಗಳು. ಕೇರಳದ್ದೂ 15 ಲಕ್ಷ, ಕರ್ನಾಟಕದಲ್ಲಿ 123 ಬಂಡಿಗಳ 
ಭಾರ | 8100. ತಲೆಹೊರೆ : 1,80, "000 ಬೆತ್ತಗಳು. ಇತರ ರಾಜ್ಯಗಳ ಉತ್ಪಾದನೆ 
ಯಾಗಲೀ ಇತ್ತೀಚಿನ ಉತ್ಪಾದನೆಯಾಗಲೀ ಎಷ್ಟೆಂದು ತಿಳಿದಿಲ್ಲ. ಈ ಉ ತ್ಪಾದನೆಯು 
ನಮ್ಮ ಬೆತ್ತದ ಕೈಗಾರಿಕೆಗೆ ಸಾಲುವುದಿಲ್ಲ. . ಈ ಬೆತ್ತಗಳ ಗುಣಮಟ್ಟವೂ ಕಡಮೆ 
ದರ್ಜೆಯದು. 'ಅದು ಪೀಠಗಳ ಕಾಲು ಮತ್ತು ಚೌಕಟ್ಟುಗಳಿಗೆ. ಮಾತ್ರ ಯೋಗ್ಯ 
ವಾಗುತ್ತವೆ. ` ' ಹೆಣಿಗೆಗೆ ಅಸಮರ್ಪಕ. ಆದ್ದರಿಂದ, ಬ್ರಹ್ಮದೇಶ ವಂತ್ತು ವಂಲಯಂ 
190 ಅಯಾತ(ಅವಂದಂ)ಮಾಡಿಕೊಳ್ಳ್ಳಿವ. ಪ್ರಸಂಗ .ಬರುತ್ತಜೆ: ' ' ಅಲ್ಲಿ ಅವುಗಳ 

ಸಗಳಿತೃಷ್ಟ - 6:32 ಮಿಶಿವೀಟರ್‌ ಅ.2 ರಿ, 5-ಅಂಗುಲ) “ವರತ " 12-35 ೬ 


72 , ಬಿದರಾ ವಕು ಬೆತ್ತ 


ಮೀಟರ್‌ (0.51.5 ಅಂಗುಲ). ಮೊದಲಿನವುಗಳ ಗಂಟಂಗಳ ನಡುವಣ ಅಂತರ 
120 ಸೆಂಟಿವಿೀಟರ್‌ (4ಅಡಿ) ಗಳಷ್ಟು ಇರುತ್ತದೆ. ಇವು ಪೀಠೋಪಕರಣಗಳ: ಹೆಣಿಗೆ 
' ಗಳಿಗೆ ಚೆನ್ನಾಗಿರುತ್ತವೆ. ಎರಡನೆಯವು ಕೈಗೋಲು (ಊರುಗೋಲುಂ)ಗಳಿಗೆ ಬಹು 
ಯೋಗ್ಯ. ಇತ್ತೀಚೆಗೆ ಭಾರತಕ್ಕೆ ಆಯಾತವಾಗುವುದಿಲ್ಲ; ಬ್ರಿಟನ್ನಿಗೆ ಹೋಗುತ್ತವೆ. 


, ಕಟಾವು: ಬೆತ್ತಗಳಂ ಕಟಾವಿಗೆ ಯಾವಾಗ ತಯಾರಾಗುತ್ತವೆಂಬ ವಿಷಯದಲ್ಲಿ 
ಏಕಾಭಿಪ್ರಾಯವಿಲ್ಲ. ಕೆಲವರು 5 ವರ್ಷ ಪ್ರಾಯದವಾದಾಗ ಎಂದರೆ, ಮತ್ತೆ 
ಕೆಲವರು 6 ವರ್ಷಗಳಿಗೂ ಮುಂಚೆ ಕಟಾವು ಮಾಡಬಾರದೆನ್ನುತ್ತಾರೆ; ಮುಂದೆ 
6-10 ವರ್ಷ ಪ್ರಾಯದವಾಗಂವತನಕ ಕಟಾವುಮಾಡಬಹುದಾಗಿದೆ. ಕೈಗಾರಿಕೆಗಳ 
ದೃಷ್ಟಿಯಿಂದ 5ನೆಯ ವರ್ಷದಿಂದ 10 ವರ್ಷ ಪ್ರಾಯದ, ಬೆತ್ತಗಳಂ ಯೋಗ್ಯ. 
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀರ ಕೆಳಗಿನ ಎಲೆಗಳು" ಒಣಗಿ ಉದಂರಹತ್ತಿದವೆಂದರೆ 
ಬೆತ್ತಗಳು ಕಟಾವಿಗೆ ತಯಾರಾದವೆಂದು ತಿಳಿಯುತ್ತಾರೆ. 


ಕಟಾವುಮಾಡುವಾಗ, ನೆಲದಿಂದ 5..8 ಸೆಂಟಿವೀಟರ್‌ (2-3. 2 ಅಂಗುಲ 
ಬಿಟ್ಟು ಕಡಿಯಬೇಕು. ಆಮೇಲೆ ಅವುಗಳ ಸುತ್ತುಗಳನ್ನು ಬಿಚ್ಚೆಕೊಳ್ಳೂತ್ತ ಕಾಳಜಿ 
ವಹಿಸಿ ಎಳೆಯುತ್ತ ಎಲೆಗಳನ್ನು ಸವರಿಹಾಕಬೇಕು. ಇದು ಸುಲಭವಾದ ಕೆಲಸವಲ್ಲ, 
ಎಲೆಗಳ ಬುಡದಲ್ಲಿ ಮುಳ್ಳುಗಳಿರಂತ್ರವೆ. ಅವುಗಳನ್ನು ತಪ್ಪಿಸಿಕೊಳ್ಳಬೇಕು. ಎಳೆಯಂ 
ವಾಗ ತಂಸು ಹೆಚ್ಚುಕಡವೆಂಯಾದರೂ ಬೆತ್ತಗಳು ತುಂಡಾಗುತ್ತವೆ. ಆಗ ಅವುಗಳಿಗೆ 
ತಕ್ಕ ಬೆಲೆ ಸಿಗುವುದಿಲ್ಲ. ಆಗ್ನೇಯ ಏಷ್ಯಾದಲ್ಲಿ ಒಂದು ಬಟ್ಟೆಯೊಳಗಿಂದ ಅವುಗಳನ್ನು 
ಎಳೆಯುವುದಂ ರೂಢಿ. ಆಗ ಮುಳ್ಳು ಮತ್ತು ಎಲೆಗಳು ಎಳೆಚಿ ಬೀಳುತ್ತವೆ. 
ಕೆಲವೆಡೆಗಳಲ್ಲಿ ಎಲೆ, ವಂಳ್ಳೂಗಳನ್ನು ಸವರಿಹಾಕುತ್ತಾರೆ. 

ಬೆತ್ತಗಳ ತುಂಬ ನೀರಿನ ಅಂಶವಿರುತ್ತದೆ. ಕಡಿದನಂತರ ಹಾಗೆಯೋ ಇರಗೊಟ್ಟರೆ 
ಅವು ಹೆಚ್ಚು ಕಾಲ ತಾಳಂವುದಿಲ್ಲ. ಅವುಗಳಲ್ಲಿ ಅನ್ಯಜೀವಿಗಳು, ಶಿಲೀಂಧ್ರಗಳು 
ಹುಟ್ಟುತ್ತವೆ. ಆಗ ಅವುಗಳ ಕಸುವು ಕಡಮೆಯಾಗುತ್ತದೆ. ಆದ್ದರಿಂದ, ಕಡಿದಾಕ್ಷಣ 
ಗಂಟಂಕಟ್ಟಿ, ಬಂಡವನ್ನು ಕೆಳಗೆಮಾಡಿ, ಹೊದಿಸಿ ನಿಲ್ಲಿಸುತ್ತಾರೆ. ಆಗ ಒಳಗಿನ ನೀರು ' 
ಇಳಿದುಹೋಗುತ್ತದೆ. ಮಳೆಗಾಲದಲ್ಲಿ ನೀರಿನ ಅಂಶವು ಇನ್ನೂ ಜಾಸ್ತಿಯಾಗಿರುತ್ತದೆ. 
ಆದ್ದರಿಂದ, ನೀರಂ ಇಳಿದುಹೋಗಿ ಒಣಗಲು ಹೆಚ್ಚು ಸಮಯ ತಗಲುತ್ತದೆ. ಆ 
ಅವಧಿಯಲ್ಲಿ ಅನ್ಕಜೀವಿಗಳು ಅವುಗಳಲ್ಲಿ ಸೇರಿಕೊಂಡು ಹೊರಮೈಯ ಸೌಂದರ್ಯ 
ವನ್ನು ಕೆಡಿಸುತ್ತವೆ ; ಬಲಗುಂದಿಸಂತ್ತವೆ. ಆದ್ದರಿಂದ, ಮಳೆಗಾಲದಲ್ಲಿ ಅವುಗಳ 
ಕಟಾವು ಮಾಡುವುದಿಲ್ಲ. ಏಪ್ರಿಲ್‌ ಹಾಗೂ ಮೇ ತಿಂಗಳುಗಳೇ ಅದಕ್ಕೆ ಯೋಗ್ಯ. . 


ವ್ಯಾಪಾರಿಗಳು ಬೆತ್ತಗಳ ಗಾತ್ಸ ಮತ್ತು ಉಪಯಕ್ರತೆಗಳ ಆಧಾರದವೇಲೆ 
ಅವುಗಳನ್ನು ಮೂರು ವಿಧಗಳಾಗಿ ವರ್ಗೀಕರಿಸುತ್ತಾರೆ, ಒಂದಃ ಸೀಸದ ಕಡ್ಮಿಗಿಂತ 


ಸಾಮಾನ್ಯ ವಿವರಣೆ 73 


ಹೆಚ್ಚು ಗಾತ್ರವಿಲ್ಲದಿರುವುದಕ್ಕೆ ಪೆನ್ಸಿಲ್‌ಗ್ರೇಡ್‌ ಬೆತ್ತಗಳೆಂದೂ - 6 ರಿಂದ 25 ವಾಲಿ 
ವಾಟರ್‌ (0.25--1.0 ಅಂಗುಲ)ಗಾತ್ರದವನ್ನು ವೀಡಿಯಂ ಗ್ರೇಡಿನವೆಂದೂ 25 
ಮಾಲಿವೀಟರ್‌ ಅಂದರೆ, ಒಂದು ಅಂಗಂಲಕ್ಕಿಂತ ದಪ್ಪವಾದವುಗಳಿಗೆ ಥಿಕ್‌ಗ್ರೇಡ್‌ 
ಎಂದೂ ಕರೆಯಲಾಗುತ್ತದೆ. 

ಪ್ರತಿ ಗ್ರೇಡಿನಲ್ಲಿಯೂ ॥ ತುದಿಯ ಕ್ಕಿ ಭಾಗವು ಕಸವುಳ್ಳದ್ದಲ್ಲ, ಅದಕ್ಕೆ ಬೂರಸಂ, 
ಕ್ರಿವಿಕೀಟಗಳು ಬೇಗನೆ ಹಿಡಿಯುತ್ತವೆ ; ತಾಳಿಕೆಬಾಳಿಕೆಗಳಂ ಮತ್ತು ಕಸುವು ಅವಶ್ಯ 
ವಿರುವ ಸರಕುಗಳ ತಯಾರಿಕೆಗೆ ಆ ಭಾಗದ ಬೆತ್ತಗಳು ಯೋಗ್ಯವಲ್ಲ. ಅವುಗಳಿಂದ 
" ಹೂವುಹಣ್ಣುಗಳನ್ನು ಇಡುವ ಬುಟ್ಟಿ, ಊಟ, ಫಲಾಹಾರಗಳನ್ನಿಡುವ ಪೆಟ್ಟಿಗೆ, 
ಅಲಂಕಾರಿಕ ಬುಟ್ಟಿಮುಂತಾದ ವಸ್ತುಗಳನ್ನು ತಯಾರಿಸಬಹಂದು. ಆದರೆ, ಪೀಠೋಪ 
ಕರಣ ತಯಾರಿಕೆಗೆ ಸರ್ವಥಾ ಯೋಗ್ಯವಲ್ಲ. 

ತೀರ ಬುಡದ | ಭಾಗದ ಬೆತ್ತಗಳು ಒಳ್ಳೆಯ ಕಸುವುಳ್ಳವು. ಇವುಗಳನ್ನು 
- ಸಾಮಾನ್ಯವಾಗಿ ಕ್ರಿಎಂಕೀಟಗಳಂ ಬಾಧಿಸುವುದಿಲ್ಲ: ಆದರೆ, ಅವು ಕಾಣಲಂ ಚೆಂದವಲ್ಲ; 
ಬಾಗಿಸುವುದು ಕಠಿಣ, ಸ್ಥಿತಿಸ್ಥಾಪಕ ಗುಣಗಳು ಆ ಭಾಗದಲ್ಲಿರುವುದಿಲ. ಅವುಗಳನ್ನು 
ಸೀಳುವುದು, ನೇಯುವುದು, ಹೆಣಿಯುವುದು ಅಸಾಧ್ಯವೆಂತಲೇ ಹೇಳಬಹಂದು. 
ಅವು ಕುರ್ಚಿ, ಮೇಜು ಇತ್ಯಾದಿ ಪೀಠೋಪಕರಣಗಳ ಕಾಲುಗಳಿಗೂ ಕೈ(ಊರೆ) 
ಗೋಲುಗಳಿಗೂ ಯೋಗ್ಯ. 

ನಡುವಣ & ಭಾಗ ಎಲ್ಲ ಕೆಲಸಗಳಿಗೂ ಬರುತ್ತದೆ. ಮೇಲಿನ ಮತ್ತು ಬುಡದ 
ಬೆತ್ತಗಳಲ್ಲಿಯ ಎಲ್ಲ ಒಳ್ಳೆಯ ಗುಣಗಳು ಇವುಗಳಲ್ಲಿರುತ್ತವೆ. ದೋಷಗಳು ಅತ್ಯಲ್ಪ. 
ಆದ್ದರಿಂದ, ಇವೇ ಹೆಚ್ಚು ಜನಪ್ರಿಯ, ಹೆಚ್ಚಿನ ಬೆಲೆಯನ್ನು ತರುತ್ತವೆ. ಸಾಮಾನ್ಯ 
ವಾಗಿ ಎಲ್ಲಕ್ಕೆ ೈಗಾರಿಕೆಗಳಿಗೂ ಇವು ಉಪಯುಕ್ತ. 

ಈ ಪ್ರಕಾರ ವರ್ಗೀಕರಿಸಲಾದ ಬೆತ್ತಗಳ ಪ್ರತಿ ಗ್ರೇಡಿನ ಪ್ರತಿಭಾಗಗಳನ್ನು 
24-3 ವಿೀಟರ್‌ (8-10 ಅಡಿ) ಉದ್ದ ವಾಗುವಂತೆ ತುಂಡರಿಸಿ ಗಂಟುಕಟ್ಟಿ ನಿಲ್ಲಿಸು 
ತ್ತಾರೆ ಇದರಿಂದ, ನೀರು ಇಳಿದುಹೋಗಿ ಅವು ಒಣಗುತ್ತವೆ. ಆಗ ಅವುಗಳನ್ನು 
ಒಂದಂ ಸ್ಥಳ್ಳದಿಂದ ಇನ್ನೊಂದಕ್ಕೆ ಒಯ್ಯುವುದು ಸುಲಭವಾಗುತ್ತದೆ, ಕೆಲವು ಬೆತ್ತ 
ಗಳನ್ನು ತಂಂಡುಮಾಡುವುದಿಲ್ಲ. ಇಡಿಯ ಬೆತ್ತಗಳನ್ನೇ ಚಕ್ರಗಳ ಆಕಾರದಲ್ಲಿ ಸಂತ್ತಾ 
ತ್ತಾರೆ. ಅವು ನಾಟು, ರಥಗಳನ್ನು ಎಳೆಯಲು, ತೂಗುಸೇತಂವೆಗಳನ್ನು ,ಕಟ್ಟಲಂ 
ಉಪಯಂಕ್ತ. ಪರ್ವತಾವಳಿಗಳಲ್ಲಿಯ ಕಂದರ, ಹಳ್ಳಗಳನ್ನು ದಾಟುವುದಕ್ಕೆ ಸೇತುವೆ 
ಗಳಂ ಬೇಕಾಗುತ್ತವೆ. ಎರಡು, ಮೂರು, ನಾಲ್ಕು ಬೆತ್ತಗಳನ್ನು ಕೂಡಿಸಿ ಕಂದರ 
ಅಥವಾ ಹಳ್ಳಗಳ ಒಂದು ವಂಗ್ಗುಲೊಳಗಿನ ಒಂದು ಗಿಡಕ್ಕೆ ಒಂದು ತಂದಿಯನ್ನು 
ಇನ್ನೊಂದು ಮಗ್ಗ ಲಿನಲ್ಲಿಯ ಗಿಡಕ್ಕೆ ಇನ್ನೋಂದು ತುದಿಯನ್ನು ಕಟ್ಟುತ್ತಾರೆ. ಇಂಥ 
(ಹೇಳುರ್ವೆಳಾ 3-5: ವರ್ಷಗಳತನಕ ಬಾಣರ ವೆ, 


ಅಧ್ಯಾಯ 2 
ಚಿತ್ತದ ನಸ್ತುಗಳು 


ಬೆತ್ತಗಳಂ ಬೇಕಾದಂತೆ ಮಣಿಯುತ್ತವೆ. ಇವು ಒಳ್ಳೆಯ ಕಸುವುಳ್ಳವಾಗಿರಂ 
ತ್ತವೆ: ಉದ್ದವಾಗಿದ್ದು ನೋಡಲು ಚಂದವಾಗಿರುತ್ತವೆ. ಆದ್ದರಿಂದ, ಇವು ಅನೇಕ 
ಕೆಲಸಗಳಿಗೆ ಉಪಯುಕ್ತ. ಈ ಮೊದಲು ಉಲ್ಲೇಖಿಸಿದಂತೆ ಕೆಲವು ಪ್ರಭೇದಗಳು 
[ಉದಾಹರಣೆಗೆ, ಅಕಾಂಥು ಸ್ಥಾಥು* ಮಕ ಎಕ್ಸ್‌ಟೆನ್ಸನ್‌ (ರಾಕ್ಸ್‌ ಬರ್ಗ್‌)] ಹಗ್ಗ 
ಮತ್ತು ಕೇಬಲ್‌ಗಳ ಸ್ಥಾನದಲ್ಲಿ ತೂಗುಸೇತುವೆಗಾಗಿ ಉಪಯೋಗಿಸಬರುತ್ತವೆ. 
ಆಲಂಕಾರಿಕ ಬುಟ್ಟಿ, ಸಣ್ಣ ಪೆಟ್ಟಿಗೆಗಳು ಇತ್ಯಾದಿಗಳ ತಯಾರಿಕೆಗಳಲ್ಲಿ ಬೆತ್ತಗಳಿಗೆ 
ಸರಿಸಮಾನವಾದವು ಬೇರೊಂದಿಲ. ಅಕ್ಕಾಂಥಸ್‌ ಸ್ಪಾಥಸ್‌, ಅಂಡಮಾ: ಕಸ್‌, ಲಾಟಿ 
ಫೋಲಿಯಸ್‌ ಟೆನ್ಕುಸ್‌, ಇವು ನಾಜೂಕು ಕೆಲಸಗಳಿಗೆ ಅತಿಯೋಗ್ಯ, ಕೆಲಮಟ್ಟಿಗೆ 
ದಪ್ಪವಾದವನ್ನು ಚೌಕಟ್ಟು ಮತ್ತು ಹಾಸಂಗಳಿಗೂ ಮತ್ತು ಸಪೂರಾದವುಗಳನ್ನು 
ಹೊಕ್ಕುಗಳಿಗೂ ಹೆಣಿಗೆಯಲ್ಲಿ ಉಪಯೋಗಿಸಲಾಗುತ್ತದೆ. ಬೆತ್ತಗಳ ಹೆಣಿಗೆ(ಬಂಟ್ಟೆ) 
ಗಳ ಕೈಗಾರಿಕೆಯಲ್ಲಿ ಬಂಗಾಲ. ಬಿಹಾರ, ಕೇರಳ, ವಂಹಾರಾಷ್ಟ್ರ ವಂತ್ತು ಕೆಲಮಟ್ಟಿಗೆ 
ಕರ್ನಾಟಕಗಳು ಮುಂದಿವೆ. 


ಬೆತ್ತಗಳ ವಿಶೇಷವಾದ ಉಪಯೋಗವು ಪೀಠೋಪಕರಣಗಳ ಆಸನ, ಬೆನ್ನು, 
ಮಂಚ ಮತ್ತು ಸೋಫಗಳ ಕೈಗಾರಿಕೆಯಲ್ಲಿದೆ. ಬಂಟ್ವಿಗಳ ತಯಾರಿಕೆಯಲ್ಲಿ ಕೆಲವು 
ಭಾಗಗಳಿಗೆ ಇಡಿಯ ಬೆತ್ತಗಳನ್ನೇ ಉಪಯೋಗಿಸಲಾಗಂತ್ತದೆ. ಕೆಲವು ಭಾಗಗಳಿಗೆ 
ಸೀಳಂಗಳನ್ನು ಉಪಯೋಗಿಸಲಾಗುತ್ತದೆ. ಇದಕ್ಕಾಗಿ, ಮೊಟ್ಟಮೊದಲು ಬೆತ್ತಗಳ 
ಹೊರಮೈಯನ್ನು ಬಿದಿರುಗಳ ಹೊರಮೈಯನ್ನು ನುಣುಪುಗೊಳಿಸುವ ರೀತಿಯಲ್ಲಿ 
ನುಣುಪುಗೊಳಿಸಲಾಗಂತ್ರದೆ. ಅನಂತರ ಇಬ್ಭಾಗವಾಗಿ ಸೀಳಿಕೊಳ್ಳುತ್ತಾರೆ. ಈ 
ಕೆಲಸಕ್ಕೆ ಕೆಲಮಟ್ಟಿನ ಅನುಭವ, ಕುಶಲತೆಗಳಂ ಅವಶ್ಯ; ಆದರೆ, ಇದು ದಿದಿರುಂಗಳನ್ನು 
ಇಬ್ಭಾಗವಾಗಿ ಮಾಡಿಕೊಳ್ಳುವಷ್ಟು ಕಠಿಣವಾದ ಕೆಲಸವಲ್ಲ. ಕೇವಲ ಒಂದರಿ 
ಚೂರಿಯ ಸಹಾಯದಿಂದ ಮಾಡಿಕೊಳ್ಳಬಹುದು. ಅನಂತರ, ಆ ಇಬ್ಬಾಗವಾದವು 
ಗಳನ್ನು ತಿರುಗಿ ಇಬ್ಭಾಗವಾಗಿ ಮಾಡಿಕೊಳ್ಳುತ್ತಾರೆ; ಎಂದರೆ, ಇಡೀ ಬೆತ್ತವನ್ನು 
ಉದ್ದುದ್ದ ವಾಗಿ ನಾಲ್ಕು ಭಾಗಗಳಾಗಿ ಸೀಳಿಕೊಳ್ಳುತ್ತಾರೆ. 


ಬೆತ್ತಗಳಲ್ಲಿ ಪೊಳ್ಳಿನ ಅಂಶವಿರುವುದಿಲ್ಲ. ಅಖಂಡವಾದ ಕಾಂಡಗೆಳೇ ಬೆತ್ತ 
ಗಳು. ಬೆತ್ತದ ಹೊರಮ್ಮೆ ನಂಣಂಪಾಗಿಯ ಚೆಂಪವಾಗಿಯೂ- ಮಂತ್ರಗಳ “ಇತೀ 


ಬೆಕ್ತದ ವಸ್ತುಗಳು 5 


ತ್ತದೆ. ಇವು ಕಸಂವುಳ್ಳವಾಗಿರಂತ್ತವೆ. ನಾರಿನ ಅಂಶದಿಂದಾಗಿ ಅದಕ್ಕೆ ಆ.ಶಕ್ತಿ 
ಯುಂಟಾಗಿರುತ್ತದೆ. ಒಳಮ್ಯೈಯಲ್ಲೂ ನಾರುಗಳಂ ತುಂಬಿರುತ್ತವೆ. ಉದ್ದಾದ್ಮ 
ನಾರುಗಳು. ಆದರೆ, ಹೊರಮೈ ನಾರಂಗಳ ಶಕ್ತಿಯಾಗಲೀ ಸೌಂದರ್ಯವಾಗಲೀ 
ಇರುವುದಿಲ್ಲ. ಆದಾಗ್ಯೂ ಅವು ಉಪಯುಕ್ತವಾಗಿವೆ. ಬೆತ್ತಗಳ ಒಳಮ್ಯೆಗೆ ಗೊಬ್ಬು 
ಅಥವಾ ಬೆಂಡುಗಳೆನ್ನುತ್ತಾರೆ. 


ಬೆತ್ತವನ್ನು ಲಂಬವಾಗಿ ನಾಲ್ಕ ಭಾಗಗಳಾಗಂವಂತೆ ಸೀಳಿಕೊಂಡನಂತರ 
ಗೊಬ್ಬನ್ನು ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಇದಕ್ಕೆ ಒಂದು ಚೂರಿ ಸಾಕು. ಕುಶಲ 
ಕಾರ್ಮಿಕರು ಅದರ ಸಹಾಯದಿಂದ ಉದ್ದುದ್ಧ ಗೊಬ್ಬುಗಳ ಪಟ್ಟಿಯನ್ನು ತಯಾರಿಸಿ 
ಕೊಳ್ಳುತ್ತಾರೆ. ಇವು ಕೂಡ ದ್ವಿತೀಯ ದರ್ಜೆಯ ಚಾಪೆ, ಪೀಠಗಳು, ಬುಟ್ಟಿ 
ಇತ್ಯಾದಿಗಳ ಹೆಣಿಗೆ" ಯೋಗ್ಯ, ಕೆಲವರು ಕೆರೆಸಿ ಹಾಕುತ್ತಾರೆ. ಆಗ ಅದಂ 
ನಿರಂಪಯೋಗಿಯಾಗುತ್ತವೆ. 


ಈ ರೀತಿ ಸಿದ್ಧಪಡಿಸಿದ ಬೆತ್ತದ ಸೀಳುಗಳ ಬೆನ್ನುಗಳನ್ನು ತಿರಂಗಿ ಅವಶ್ಯ 
ವುಳೃಷ್ಟು ಸಪೂರವಾದ ಸೀಳುಗಳಾಗಿ ಸೀಳಿಕೊಂಡು ಅವುಗಳಿಗೆ ಅಂಟಿಕೊಂಡಿದ್ದ 
ಗೊಬ್ಬನ್ನು ಕೆರೆದಂ ತೆಗೆಯುತ್ತಾರೆ. ಸೀಳುಗಳಂ ಹೆಣಿಗೆ ಇತ್ಮಾದಿ ಒಳ್ಳೆಯ ಕಲಸ 
ಗಳಿಗೆ ಬರುತ್ತವೆ. ಗೊಬ್ಬು, ಹಾಸಿಗೆ ಇತ್ಯಾದಿಗಳನ್ನು ತಂಂಬಂವುದಕ್ಕೆ ಬರಂತ್ರವೆ; 
ಹಗ್ಗಹಂದಿಗಳನ್ನು ಮಾಡಲಂ ಯೋಗ್ಯವಾಗಿರುತ್ತವೆ. ಉತ್ತಮ ಗಂಣಮಟ್ಟದ ಕುರ್ಚಿ 
ಗಳೆ ತಯಾರಿಕೆಗೆ ಮಲಯಾ, ಅಂಡವಾನ್‌ ಬೆತ್ತಗಳನ್ನು ಉಪಯೋಗಿಸ ಗುತ್ತದೆ. 
ಅವಶ್ಶವುಳ್ಳಷ್ಟು ಪೆನ್ಸಿಲ್‌ಗ್ರೇಡ್‌ ಬೆತ್ತವು ದೊರೆಕುತ್ತಿಲ. ಆದಕಾರಣ. ಕ್ರಮೇಣ 
ನೈಲಾನ್‌ ಪ್ರಚಾರದಲ್ಲಿ ಬರತೊಡಗಿದೆ. > 


ಬೆತ್ತಗಳನ್ನು ಸೀಳಿಕೊಂಡು ಅವಶ್ಯವಿದ್ದಲ್ಲಿ ಒಣಗಿಸಿಕೊಳ್ಳುತ್ತಾರೆ. ದಪ್ಪವಾದ 
.ಬಿತ್ತಗಳಂ ಒಂದಂ ವಿಂತಿಯಂತನಕ ಬಾಗುತ್ತದೆ. ಅದಕ್ಕೂ ಹೆಚ್ಚಾಗಿ ಬಾಗಿಸಬೇಕಿದ್ದಲ್ಲಿ 
ತಕ್ಕ ಸ್ಮಳದಲ್ಲಿ ಬಿಸಿಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಅಚ್ಚುಗಳಲ್ಲಿ ಮಣಿಸಿ ಹಿಡಿಯ 
`ಜೇಕಾಗಂತ್ತದೆ. ಹೆಚ್ಚುಕಡವೆ, ಬಿದಿರುಗಳನ್ನು ಬಾಗಿಸಿಕೊಳ್ಳುವ ವಿಧಾನಗಳನ್ನೇ 
ಬೆತ್ತಗಳ' ವಿಷಯದಲ್ಲಿಯೂ ಅನುಸರಿಸುತ್ತಾರೆ. ಚೌಕಟ್ಟುಗಳನ್ನು ಮೀಡಿಯಂ 
ಗ್ರೇಡಿನ ಬೆತ್ತಗಳಿಂದ ತಯಾರಿಸಿಕೋಳ್ಳುತ್ತಾರೆ. ಪೆನ್ಸಿಲ್‌ಗ್ರೇಡಿನ ಬೆತ್ತಗಳ ಸೀಳು 
ಸನ್ನು ಬಳಸಂತ್ತಾರೆ. ನಮ್ಮ ದೇಶದಲ್ಲಿ ಇವೆಲ್ಲವೂ ಕೈಕೆಲಸಗಳಂ, ಆಗ್ನೇಯ 

ಏಷ್ಯಾದಲ್ಲಿ ಯಂತ್ರಗಳನ್ನು ಉಪಯೋಗಿಸುವರೆಂದು ತಿಳಿಯುತ್ತ ದೆ 


.ಆಸಾಮ್‌, ಅಂಡಮಾನ್‌ ಮತ್ತು ಸಹ್ಯಾದ್ರಿ ಪರ್ವತಾವಳಿಗಳಲ್ಲಿ ಬೆಳೆಯುಐ 
, ಪೆನ್ಸಿಲ್‌ಗ್ರೇಡ್‌ ಬೆತ್ತಗಳ : ಯೋಗ್ಯತೆಯು- ಮಲಯಾ ನೆನ್ಸಿಲ್‌ಗ್ರೇಡ್‌ದವುಗಳಿಗೆ 
ಸರಿಸಮಾನವಾಗಿರಂತ್ವದೆಯೊದ ಆನೇಕ ಅರಣ್ಕಾಧಿಕಾರಿಗಳ ಅಭಿಪ್ರಾಯ. ಇವುಗಳ 


`36 ` ಬಿದಿರು ಮತ್ತು ಬೆತ್ತ 
'ಹೀಳಂಗಳೂ ಹೆಣೆಯಂಬರಂತ್ತವೆ. ವಿಂಡಿಯಂ ಗ್ರೇಡಿನ ಬೆತ್ತಗಳಲ್ಲಿ ಅನೇಕ ಪ್ರಭೇದ 
ಗಳು ಸಾಕಷ್ಟು ಯೋಗ್ಯಮಟ್ಟದವಾಗಿವೆ. ಆದರೆ, ನಮ್ಮ ಜನರಂ ಕಡಿದುಕೊಳ್ಳು 
ವಾಗ ಮತ್ತು ಹದಗೊಳಿಸಂವಾಗ ಅವಶ್ಯವುಳ್ಳಷ್ಟು ಲಕ್ಷ್ಯವಹಿಸುವುದಿಲ್ಲ. ಬಲಿಯುವ 
ತನಕ ಕಾಯುವುದಿಲ್ಲ. ಅನೇಕಸಲ ಎಳೆಯ ಬೆತ್ತಗಳನ್ನೇ ಕಟಾವು ಮಾಡಿಕೊಳ್ಳು 
ತ್ತಾರೆ. ಎಳೆಯ ಮತ್ತು ಬಲಿತವುಗಳನ್ನು ಕೂಡಿಸಿಬಿಡುತ್ತಾರೆ: ಅತಿಯಾಗಿ ಬಲಿತಂ 
ಕೆಲಸಕ್ಕೆ ಬಾರದವುಗಳನ್ನು ಸೇರಿಸುತ್ತಾರೆ. ಅಕಾಲದಲ್ಲಿ ಕಟಾವು ಮಾಡುತ್ತಾರೆ. 
ಮಲಯಾ, ಬ್ರಹ್ಮದೇಶಗಳ ಬೆತ್ತಗಳು ಹೆಚ್ಚು ಯೋಗ್ಯ. ಇದಕ್ಕೆ ಕಾರಣಗಳಂ ಈ 
ಕೆಳಕಂಡಂತಿವೆ : 


|. ಅಲ್ಲಿಯವರಂ ಸರಿಯಾಗಿ ಬಲಿತವುಗಳನ್ನು ಸಕಾಲದಲ್ಲಿ ಕಡಿದು. ಚೆನ್ನಾಗಿ 
ವರ್ಗೀಕರಿಸಿ ಪೇಟೆಗೆ ತರುತ್ತಾರೆ. 


2, ಅವುಗಳನ್ನು ಚೆನ್ನಾಗಿ ಒಣಗಿಸಂತ್ತಾರೆ. 


3. ಅವುಗಳ ಹೊರಮೈಯನ್ನು ಕೆಲವು ಜಾತಿ ಕಲ್ಲಂಗಳ ಪುಡಿಯಲ್ಲಿ ಅದ್ದಿದ 
ಉಣ್ಣೆಯ ವಸ್ತುಗಳಿಂದ ಚೆನ್ನಾಗಿ ತಿಕ್ಕಿ, ನಂಣಂಪುಗೊಳಿಸಂತ್ತಾರೆ. 
ಇದಕ್ಕೆ ಸಣ್ಣದಾದ ಪುಡಿರಂಗವ್ಲಿ ಹಿಟ್ಟೂ ಆಗಬಹುದು. ಬತ್ತದ 
ತೌಡನ್ನು ಉಪಯೋಗಿಸುವುದೂ ಉಂಟಂ. 


4, ಕೆಲವರು ಪೇಟೆಗೆತರುವ ಪೂರ್ವದಲ್ಲಿ ಅವುಗಳನ್ನು ಬಿದಿರಂಗಳನ್ನು 
ಶುಭ್ರಗೊಳಿಸಿದಂತೆ ಬೆಳ್ಳಗಾಗಿಸಂತ್ತಾರೆ. ಆಗ ಅವು ನೋಡಲು 
ಚಂದವಾಗುವುದಲ್ಲವೆ ಕ್ರಿವಿಂಕೀಟಗಳ ಬಾಧೆಯಿಂದ ಮುಕ್ತವಾಗಂತ್ತವೆ, 


` ಕೆಲವುವೇಳೆ ಇನ್ನಿತರ ವಿಧಾನಗಳನ್ನೂ ಅನಂಸರಿಸಂತ್ತಾರೆ, ತಕ್ಕ ಅಳತೆಯಲ್ಲಿ 
ಕಡಿದುಕೊಂಡು ಹೊಗೆಯಲ್ಲಿ ಇಡಂತ್ತಾರೆ. ಅನಂತರ ಕೊಬ್ಬರಿ ಎಣ್ಣೆಯನ್ನು ಸವರಿ, 
ಕಲ್ಲಿನ ಪುಡಿಯಲ್ಲಿ ಅದ್ದಿದ ಉಣ್ಣೆವಸ್ತ್ರದಿಂದ ತಿಕ್ಕುತ್ತಾರೆ. ಆಗ ಅವುಗಳಿಗೆ ಸುಂದರ 
ವಾದ ಕೆಂಪು ಅಥವಾ "ಕಡುಗೆಂಪು ಬಣ್ಣಬರುತ್ತ ದೆ. ಇದರಿಂದ, ಅವಕೆ | ಲವಿಂಕೀಟಗಳು 
ತಗಲಂವುದಿಲ್ಲ. ಹೆಚ್ಚುಕಾಲ ಬಾಳುತ್ತ ವೆ. 


ಮಲಯಾ, ಬ್ರಹ್ಮೀ ಬೆತ್ತಗಳಂ ಈಗ ಆಯಾತವಾಗಂವುದಿಲ್ಲ. ಆದಕಾರಣ 

ನಮ್ಮ ಕೈಗಾರಿಕೆಗೆ ಲಭ್ಯವಾಗುವುದಿಲ್ಲ. ಈ ದಿಸೆಯಲ್ಲಿ ಅಂಡಮಾನ್‌, ನಿಕೋಬಾರ್‌ 

ನಡಂಗಡ್ಡೆಗಳ ಸಮುದಾಯದಲ್ಲಿ ಬೆಳೆಯುವ ಬೆತ್ತಗಳಂ ಸಿಂಗಪುರ, ಮಲಯಾ, 

ಬೆತ್ತಗಳಿಗಿಂತ ಯಾವುದೇ ವಿಚಾರದಲ್ಲಿಯೂ ಕಡವೆಂಯಿಲ್ಲವೆಂದು ಅನೇಕೆ ಅರಣ್ಕಾಧಿ 

' ಕಾರಿಗಳ ವಂತ; ಆದರೆ, ಅವೂ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವುದಿಲ್ಲ. ಹೀಗಣಗಿ 
“ನೆಬ್ಲಲ್‌ಗ್ರೇಡಿನ ಬೆತ್ತದ ಸ್ಥಾನದಲ್ಲಿ ನೈಲಾನ್‌ ಬಳಕೆಗೆ ಬರುತ್ತಿದೆ. 


ಬಿಚ್ಚದ ಪಸ್ತುಗಳ. 35 
ಉಪಯೋಗಗಳು 1.66 

ಬೆತ್ತದ ಬಳ್ಳಿಗಳಿಗೆ ಹಣ್ಗುಗಳಾಗುತ್ತವೆ. , ರೋಟಾಂಗ ವಂತ್ತು ಇತರ ಕೆಲಷು 
ಪ್ರಭೇದಗಳ ಹಣ್ಣುಗಳಂ ಸಿಹಿ ಖಾದ್ಯಪದಾರ್ಥ. ಕಾಯಿಂಗಳಂ ಅಡಿಕೆಯ ರುಚಿ 

ಯುಳ್ಳವು. ಇವುಗಳನ್ನು ಅಡಿಕೆಗೆ ಬದಲು ಉಪಯೋಗಿಸುತ್ತಾರೆ. ಎಳೆಯವಿರು 
ವಾಗ ರೋಟಾಂಗ ಮತ್ತಾ ಕೆಲವು ಪ್ರಭೇದಗಳ ಕಳಲಿಯನ್ನು ತರಕಾರಿಗಳಾಗಿ ಉಪ 
ಯೋಗಿಸುತ್ತಾರೆ. ಬೀಜಗಳನ್ನು ಒಣಗಿಸಿ, ಪುಡಿಮಾಡಿ ಹುಣ್ಣುಗಳಿಗೆ ಲೇಪಿಸರಿವು 
ದಂಂಟಂ. ಬೇರುಗಳಂ ಕೂಡ ಔಷಧೀಯಗಳಂ. ರೋಟಾಂಗದ ಬೇರಂಗಳಂ ಅವು 
ಶಂಕೆಗೆ ಗುಣಕಾರಿ ಔಷಧಿ: ಪಿತ್ತನಿವಾರಕ; ಕ್ಕಾಂಬೋಡಿಯಾದಲ್ಲಿ ಅದನ್ನು ಶಕ್ತಿ 
ವರ್ಧಕ ಟಾನಿಕ್‌ ಎಂದು ತಿಳಿಯುತ್ತಾರೆ, ಕೆಲವು ಪ್ರಾಣಿಗಳ, ಕೆಲವು ರೋಗಗಳಿಗೂ ' 
ಬೆತ್ತದ ಬೇರುಗಳನ್ನು ಔಷಧವಾಗಿ ಬಳಸಲಾಗುತ್ತದೆ, ಎಳೆಯ ಎಲೆಗಳ ಕಷಾಯವೂ 
ಕೆಲವು ರೋಗಗಳಿಗೆ ಮದ್ದು. 


ಕುರ್ಚಿಗಳು 


ಬೆತ್ತದ ಕುರ್ಚಿಗಳ ತಯಾರಿಕೆ ಅಭಿವೃದ್ಧಿ ಹೊಂದುತ್ತಿರುವ ಕೈಗಾರಿಕೆ. ಇದಕ್ಕೆ 

ಕಾರಣ ಹಲವಾರು: ಮೊದಲಿಗೆ ಅವು ಹಗುರ: ಇದರಿಂದಾಗಿ ಒಂದಂ ಸ್ಮ ಳದಿಂದ 

' ಇನ್ನೊಂದಕ್ಕೆ ಸಾಗಿಸುವುದಂ, ಮನೆಗಳಲ್ಲಿ ಮತ್ತು ಅಂಗಳಗಳಲ್ಲಿ ಹೆಣಿಗೆ ಕಾರ 

ಸಾಗಿಸುವುದು ಸುಲಭ. ಎರಡನೆಯದಾಗಿ, ಅವುಗಳಿಗೆ ತಾಳಿಕೆ ಅಧಿಕ; ಅಷ್ಟೊ ್ಲಿಂದಂ 

ನಾಜೂಕಾಗಿ ಅವುಗಳೊಡನೆ ವರ್ತಿಸಬೇಕೆಂಬಂದಿಲ್ಲ. ಮೂರನೆಯದಾಗಿ, ಅವುಗಳನ್ನೂ 

ಇಚ್ಛೆಬಂದ ಆಕಾರಗಳಲ್ಲಿ ತಯಾರಿಸಿಕೊಳ್ಳಬಹಂದಾಗಿದೆ. ನಾಲ್ಕನೆಯಧಾಗಿ ಅವುಗಳ 
ಮೇಲೆ ಆರಾಮವಾಗಿ ಕುಳಿತಂಕೊಳ್ಳಬಹುದಾಗಿದೆ. 


ಕುರ್ಚಿಗಳ ತಯಾರಿಕೆಗೆ ಬೇಕಾಗುವ ಕಚ್ಚಾ ಸರಕಂಗಳೆಂದರೆ ಕಾಲುಕೈಗಳಿಗಾಗಿ 
ಬಳಸಲಂ ದಪ್ಪಟ್ಟೇಡಿನ ಬೆತ್ತಗಳು. ಹಾಸಂಗಳಿಗೆ ವೀಡಿಯಂ ಗ್ರೇಡಿನ ಬೆತ್ತಗಳಂ, 
ಹೆಣೆಯಲು, ಡೊಕ್ಕುಗಳಿಗೆ ಪೆನ್ಸಿಲ್‌ಗ್ರೇಡಿನ ಬೆತ್ತಗಳಂ. ವಿಶೇಷವಾಗಿ ಪ್ರಚಾರದಲ್ಲಿ 
ಇರುವ ಕಂರ್ಚಿಗಳಿಗೆ 16.20 ವೀಟರ್‌(52.8-66 ಅಡಿ)ಉದ್ದ ದಪ್ಪ ಗ್ರೇಡಿನವು; 
20 ವೀಟರ್‌(66 ಅಡಿ) ಉದ ವೀಡಿಯಂ ಗ್ರೇಡಿನವು ಮತ್ತು 3 ಕಿಲೋಗ್ಪಾವಕ್‌ 
ಪೆನ್ಸಿಲ್‌ : ಗ್ರೇಡಿನ ಬೆತ್ತಗಳು ಬೇಕಾಗುತ್ತವೆ. ದಪ್ಪ ಮತ್ತು ವೀಡಿಯಂ ಗ್ರೇಡಿನ 
ಬೆತ್ತಗಳನ್ನು ಉದ್ದೆಳತೆಯಿಂದ ಮಂತ್ರು ಪೆನ್ಸಿಲ್‌ ಗ್ರೇಡಿನವುಗಳನ್ನು ತೂಕದ ಮೋಲಿಂದ 
ವಖರಲಾಗುತ್ತದೆ. “ 


ಒಬ್ಬ ಗಂಡಸು, ಒಬ್ಬ ಹೆಂಗಸು ಮತ್ತು ಒಬ್ಬಿಬ್ಬ ಹುಡುಗ ಅಥವಾ ಹಂಡಿ 
ಯಂರು ಇರುವ ಕುಟುಂಬದವರು ದಿನವೊಂದಕ್ಕೆ ಒಂದು ಕುರ್ಚಿಯನ್ನು 'ತಯಾರಿಸೂ ' 
ಕರೆ. ಬೆತ್ತದ ಬೆಲೆಯ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ; 


18 ಜಿದಿರು ಮತ್ತು ಭೆಕ್ತ 


ಆದರಂತೆ ಕುರ್ಚಗಳ ಬೆಲೆ, ಆದ್ದರಿಂದ ಈ ಕೈಗಾರಿಕೆಯಿಂದ ಎಷ್ಟನ್ನು ಗಳಿಸುವುದು ` 
ಸಾಧ್ಯವಂದಂ ಹೇಳಬರಂವುದಿಲ್ಲ. ವಿಂಡಿಯಂ ಗ್ರೇಡ್‌ ಮತ್ತೂ ಪೆನ್ಸಿಲ್‌ ಗ್ರೇಡಿನ 
ಸೀಳಂಗಳನ್ನು ತಯಾರಿಸಿಕೊಳ್ಳುವಾಗ ಉದ್ದೂದ್ಧ ಅಳತೆಯ ಗೊಬ್ಬನ್ನು(ಬೆಂಡನಂ, 
ಉಳಿಸಿಕೊಳ್ಳಬರುತ್ತದೆ. ಅವುಗಳಿಂದ 2 ಸಣ್ಣ ಅಥವಾ ಒಂದು ದೊಡ್ಡ ಬುಟ್ಟಿ 
ಯನ್ನೂ ತಯಾರಿಸಿಕೊಳ್ಳಬಹಂದಂ. ಇದಂ ಒಬ್ಬಾಕೆಗೆ 3 ತಾಸಂಗಳ ಕೆಲಸ. 


ಬೆತ್ತಗಳು ಲಭ್ಯವಾಗುವನ್ಲೆಲ್ಲ. ಈ ಕೈಗಾರಿಕೆಯನ್ನು ಮಾಡಬಹುದಾಗಿದೆ. 
ಸೂಕ್ತ ಮಾರುಕಟ್ಟೆ ಇರುವಿಡೆಯಲ್ಲೂ ಕೈಗೊಳ್ಳಬಹುದಾಗಿದೆ. ದೊಡ್ಡ ಸಣ್ಣ 
ಶಹರಗಳು, ಯಾತ್ಪಾಸ್ಮ ಗಳು, ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪ್ರವಾಸೀ ಕೇಂದ್ರ 
ಗಳೂ ಈ ಕೈಗಾರಿಕೆಗೆ ತಕ್ಕ ಸ್ಥಳಗಳಾಗಿವೆ. ಬೆತ್ತಗಳನ್ನು ಊರಿ:ದೂರಿಗೆ ಸಾಗಿಸಿ 
ಕೊಂಡಂ ಹೋಗುವುದು ಕಷ್ಟವು. 


ಶ.ಸರಗಳಲ್ಲಿ ವ್ಯಾಪಾರಿಗಳ ಬತ್ತಿಗಳನ್ನು ಮಾರಾಟಕ್ಕಾಗಿ ದಾಸ್ತಾನಂ ಮಾಡಂ 
ಶ್ತಾರೆ. ಅವರಿಂದ ಬೇಕಾದಷ್ಟನ್ನು ಕಸಬುದಾರರು ಖರೀದಿಸಬಹುದಾಗಿದೆ. ಮನೆಯ 
ಜಗುಲಿ, ಅಂಗಳಗಳಲ್ಲಿಯೇ ಬೇಕಾದ ಕೆಲಸ ಸಾಗಿಸಿಕೊಂಡುಹೋಗಬಹಂದು. 2-3 
ಚೂರಿಗಳು, ಒಂದು ಕುಡುಗೋಲು, ಒಂದು ವೈಸ್‌, ಸೀಳುಗಳನ್ನು ಒಂದೇ ಅಗಲ- 
ದಪ್ಪಗಳನ್ನಾಗಿ ಮಾಡುವ ಸಾಧನ, ಗೊಬ್ಬನ್ನು ಕರೆಸಿಹಾಕುವ ಸಾಧನ, 2 ಸುತ್ತಿಗೆ 
ಗಳೆ, ಇಷ್ಟಿದ್ದರೆ ಈ ಕೈಗಾರಿಕೆಯನ್ನು ಮುಂದುನಗಿಸಿಕೊಂಡು ಹೋಗಬಹುದಾಗಿದೆ. 
ಕೆಲಸ ಹೆಚ್ಚುಕಡವೆ ಬಡಗಿತನದ್ದೂ . ಹೆಣಿಗೆಯು ಮಾತ್ರ ಬೇರೆ. 


ಇದಂ ಎಲ್ಲ ವಿಷಯಗಳಲ್ಲಿಯೂ ಬಿದಿರಂ ಕಂರ್ಚಿಗಳ ಕೈಗಾರಿಕೆಯನ್ನು ಹೋಲಂ 
ತ್ತದೆ. 


ಉದ್ಯಾನ ಕುರ್ಚಿಗಳು 


ಇತ್ತೀಚೆಗೆ ಕೆಲವು ವರ್ಷಗಳಿಂದ ಉದ್ಯಾನ ಕುರ್ಚಿ(ಗಾರ್ಡನ್‌ ಚೇರ್‌)ಗಳೆಂಬ 
ಬೆತ್ತದ ಕುರ್ಚಿಗಳಂ ಪ್ರಚಾರದಲ್ಲಿ ಬರುತ್ತಿವೆ. ಇವು ತಯಾರಿಸಲು ಅತಿ ಸುಲಭ, 
ವಂನೆಜನರೇ ಮನೆಗಳಲ್ಲಿಯೇ ಇವುಗಳನ್ನು ತಯಾರಿಸುತ್ತ ಚೆನ್ನಾಗಿ ಗಳಿಸಬಹುದಾಗಿದೆ, . 
ಇವುಗಳ ಕಾಲು ಹಾಗೂ ಚೌಕಟ್ಟುಗಳನ್ನು ಕ ಅಂಗಂಲ ಗಾತ್ರದ ಕಬ್ಬಿಣದ ಸರಳು . 
ಗಳಿಂದ ತಯಾರಿಸುತ್ತಾರೆ. ಹೆಣಿಗೆ ಪೆನ್ಸಿಲ್‌ಗ್ರೇಡ್‌ ಬೆತ್ತದ ಸೀಳುಗಳು. ಕಬ್ಬಿಣದ. 
ಸರಳುಗಳನ್ನು ಬೆಸೆಯುವ ಬಗ್ಗೆ ಒಂದೂ ಟ್ರಾನ್ಸ್‌ ಫಾರ್ಮರ್‌ (ವೆಲ್ಮಿಂಗ್‌ಯಂತ್ರ) 
ಅವಶ್ಯವಾಗುತ್ತದೆ ಅಥವಾ ಊರಲ್ಲಿ ವೆಲ್ಡಿಂಗ್‌ (ಬೆಸೆಯುವ) ವ್ಯವಸ್ಥೆ ಇನ್ನೆಲ್ಲಿ 
ಯಾದರೂ ಇದ್ದರೆ, ಕೂಲಿಕೊಟ್ಟು ಸರಳಂ”ಳನ್ನು ಬೆಸುಗೆಮಾಡಿಸಿಕೊಂಡಂ ಬರುವುದು | 
ಸಾಧ್ಯವಾಗುತ್ತದೆ. ಈ ಕೈಗಾರಿಕೆಗೆ ಅವಶ್ಯವರುವ ಇತರೇ ಸಾಧನಗಳೆಂದರೆ ಸಂತ್ರಿಗೆ; ' 


ಹೊದ ವಸ್ತುಗಳು 79 


ಉಳಿ, ವೈಸ್‌, ಅರ, ಇನ್ನೂ ಒಂದೆರಡು ಕಮ್ಮಾನಿಕೆಯ ಉಪಕರಣ ವಂತ್ತು ಬೆತ್ತಡ 
ಸೀಳುಗಳನ್ನು ಒಂದೇ ಅಗಲ, ದಪ್ಪಗಳನ್ನಾಗಿ ಮಾಡುವ ವ್ಯವಸ್ಥೆ. ಕಬ್ಬಿಣದ 
ಸರಳಂಗಳಿಗೆ ಬಣ್ಣ ಹಾಕಬೇಕೆಬುದಿದ್ದರೆ, ಬಣ್ಣ(ಪೇಯಿಂಟ್‌)ಗಳು, 


ತರಬೇತಿ ಪಡೆದ ಓಬ್ಬ ಸಹಾಯಕನು ಮತ್ತೂ ಮನೆ ಜನರು ಕೂಡಿ ದಿನಕ್ಕೆ 2 
ಕಂರ್ಚಿಗಳನ್ನು ತಯಾರಿಸಬಹಂದು. ವೆಲ್ಫಿಂಗ್‌ ಕೆಲಸಕ್ಕಾಗಿ, ಅದನ್ನು ಬಲ್ಲ ಹೊರಗಿ 
ನವನೊಬ್ಬನನ್ನು ಕೂಲಿಕೊಟ್ಟು ನೇವಿಂಸಿಕೊಂಡು ಇತರ ಕೆಲಸಗಳನ್ನು ಮನೆಜನರೆಂ 
ನೋಡಿಕೊಳ್ಳುವುದು ವಾಡಿಕೆ. ಆಗ ದಿನ ಒಂದರಲ್ಲಿ ಮನೆ ಯಜಮಾನ, ಅವನ 
ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಕೂಡಿ 6 ಕುರ್ಚಿಗಳನ್ನು ತಯಾರಿಸಬಹುದಂ. ಈ 
ಕೈಗಾರಿಕೆಯು ವಿದ್ಯುತ್‌ ಸೌಲಭ್ಯವಿರುವ ಪಟ್ಟಣಗಳಲ್ಲಿ ಕೈಕೊಳ್ಳಬಹಂನಾಗಿರಂತ್ತದೆ, 
ಅಲ್ಲಿ ಮಾತ್ರ ಇವುಗಳಿಗೆ ಹೆಚ್ಚು ಬೇಡಿಕೆ. 


ದಿನಕ್ಕೆ 2 ಕುರ್ಚಿ ತಯಾರಿಸಬೇಕಿದ್ದ ಕ್ಷ 564 ಅಡಿ ಉದ್ದ, $ ಅಂಗುಲ ವ್ಯಾಸದ 
ಕಬ್ಬಿಣದ ಸರಳುಗಳು. ಅರ್ಧಕಿಲೋಗ್ರಾಮ್‌್‌ ಪೆನ್ಸಿಲ್‌ಗ್ರೇಡ್‌ ' ಬೆತ್ತ, ಪೇಯಿಂಟ್‌, 
48 ಅಂಗುಲ ವೆಲ್ಮಿಂಗ್‌ ಸಾಮಗ್ರಿ ಅವಶ್ಶವಾಗುತ್ತದೆ. ” 


ಬ್ರಿಟನ್ನಿನಲ್ಲಿ ಕುರ್ಚಿಗಳ ಹೆಣಿಗೆಗಾಗಿ ಸೀಳಂಗಳನ್ನು ತಯಾರಿಸಿಕೊಂಡನಂತರ 
ಉಳಿದ ಗೊಬ್ಬಿನಿಂದ ಬೆಲೆಬರಂವ ಚಂದವಾದ ಪೀಠೋಪಕರಣಗಳನ್ನು ತಯಾರಿಸು 
ತ್ತಾರೆ. ಇವುಗಳಿಗೆ ಪ್ರಚಾರದಲ್ಲಿರುವ ನೇರ ಬಣ್ಣಗಳಂ ಚೆನ್ನಾಗಿ ಹಿಡಿಯುತ್ತವೆ. 
ಹೆಣಿಗೆ ಬುಟ್ಟಿಗಳು 

ಬೆತ್ತದ ಹೆಣಿಗೆ ಬುಟ್ಟಿಗಳಿಗೂ ಬಿದಿರಂಗಳನ್ನು ಕುರಿತು ಹಿಂದೆ ತಿಳಿಸಿದ ವಿಚಾರ 
ಗಳೆಲ್ಲವೂ ಅನ್ವಯಿಸುತ್ತವೆ. ಬಿದಿರಂಬಂಟ್ಟೆ ಹೆಣಿಯಂವಾಗ ಇಡಿಯ ಬಿದಿರುಗಳನ್ನು 
ಉಪಯೋಗಿಸುವುದಿಲ್ಲ. ಸೀಳಂಗಳನ್ನು ಮಾತ್ರ ಉಪಯೋಗಿಸೆಲಾಗುತ್ತದೆ; ಆದರೆ, 
ಬೆತ್ತದ ಬುಟ್ಟಿ, ಫಳಾರದ ಪೆಟ್ಟಿಗೆ ಇತ್ಕಾದಿ ಆಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ 
ಹಾಸುಗಳು ವಿಶೇಷವಾಗಿ ಇಡೀ ಬೆತ ಕ್ರಗಳಾಗಿರುತ್ತವೆ. ಹೊಕ್ಕುಗಳಂ ಮಾತ್ರ 
ಸೀಳುಗಳಾಗಿರುತ್ತ ವೆ. ಬದಿರುವಸ್ತುಗಳಿಗಿಂತಲೂ ಬೆತ್ತದ ವಸ್ತ್ರಗಳ ತಾಳಿಕೆ ಹೆಚ್ಚು, 
ಸೌಂದರ್ಯ ಹೆಚ್ಚಿನದು. ತೀರ ನಾಜೂಕಾದ ವಸ್ತುಗಳ ಕೈ 
ಬೆತ್ತಗಳು ಯೋಗ್ಯ ಕಚ್ಚಾಸರಕುಗಳು ; ಅದರಂತೆ ತೀರ ಭಾರವಾದ ವಸ್ತುಗಳ 
ಸಾಗಾಣಿಕೆಯ ಬುಟ್ಟಿ ಇತ್ಯಾದಿಗಳ ಕೈಗಾರಿಕೆಗೂ ಬೆತ್ತವು ಯೋಗ್ಯವಾದ ಕಚ್ಚಾ 
ಸರಕು. ಬೆತ್ತ 'ಗಳಿಗೆ ಕ್ರಿವಿಕೀಟಗಳ ಬಾಧೆ ಕಡೆಂ. | 


-.. ಸಣ್ಣ; ಆಕಾರದ. ಹಿಡಿಕೆಗಳುಳ್ಳ, ಕೈಗಳಲ್ಲಿಯೇ ಹಿಡಿದು ಒಯ್ಕಾಬಹಂಹಾದ 
ಬಂಟ್ಯೈೇಂನ್ಲು, ತಯಾಾರಿಸಲ್ಲ ಒಂದು ಕೆಲೊಗ್ಗಾಧಿಂನಷ್ಟು ಪೆನ್ಸಿಲ್‌ ಗ್ರೇಡ್‌. ಬೆತ್ತ 


80 ಬಿದಿರು ಮತ್ತು ನತ್ತ 


ಬೇಕಾಗುತ್ತದೆ. ಒಬ್ಬ ದಿನವೊಂದಕ್ಕೆ ಒಂದಂ ಬಂಟ್ಟೆಯನ್ನೂ ತಯಾರಿಸಬಹುದು. 
ಮನೆಯಲ್ಲಿ ಒಬ್ಬ ಗಂಡಸು ಮತ್ತು ಒಬ್ಬ ಹುಡುಗ ಅಥವಾ ಹುಡುಗಿ ಕೆಲಸಮಾಡಿ 
ಎರಡು ಬುಟ್ಟಿಗಳನ್ನು ಹೆಣಿಯಬಹಂದಂ.. ಒಂದೊಂದು ಸಲ ಮೀಡಿಯಂ ಗ್ರೇಡಿನ.. 
ಬೆತ್ತಗಳ ಸೀಳಂಗಳನ್ನು ಉಪಯೋಗಿಸುವುದುಂಟು. ಆಗ ಬುಟ್ಟಿಗಳು ಅಷ್ಟೊಂದು 
ಚಂದ ಕಾಣಂವುದಿಲ. ' 





ಎಹಾರದ ಬುಟ್ಟಿ ಮತ್ತೂ ಪೆಟ್ಟಿಗೆ (ಮಂಚ್ಚಳ ಸಮೇತ)ಗಳ ಕೈಗಾರಿಕೆಗೂ 
ಬೆತ್ತವು ತಕ್ಕ. ಕಚ್ಚಾ ಸಾಮಗ್ರಿ. 

ಕೆಲಸಮಾಡಬಲ್ಲ ಮೂವರಿರಂವ ಮನೆಯವರು ದಿನವೊಂದರಲ್ಲಿ ಒಂದಂ ಸರಕನ್ನೂ 
ತಯಾರಿಸಬಹುದು. ಇದಕ್ಕೆ 2ಕಿಲೊಗ್ರಾಮ್‌ ಪೆನ್ಸಿಲ್‌ಗ್ರೇಡ್‌ ಬೆತ್ತವು ಬೇಕಾಗೂ ' 
ತ್ತದೆ, ಸಾಧಾರಣ ಚಂದವಾಗಿ ಕಾಣುವ ಹೂವುಗಳೆನ್ನಿಡುವ ಬುಟ್ಟಿಗಳಿಗೆ ಅರ್ಧ `' 
ಕಿಲೊಗ್ರಾಮ್‌ ಪೆನ್ಸಿಲ್‌ಗ್ರೇಡ್‌ ಅಥವಾ 5ಮೀಟರ್‌ ಉದ್ದದ ಮೀಡಿಯಂ ಗ್ರೇಡ್‌ 
ಬೆತ್ತ ಬೇಕು. ಮೂವರು ಕೆಲಸಗಾರರಿರಂವ ಮನೆಯವರು ದಿನ ಒಂದರಲ್ಲಿ ಮೂರು 
ಬುಟ್ಟಿಗಳನ್ನು 'ತಯಾರಿಸಬಹಂದು. ' ಕಾಗದಗಳನ್ನಿಡುವ ಪರಾತಗಳಿಗೆ ಅರ್ಧ ಕೆಲೊ ' 
ಗ್ರಾಮ್‌ ಪೆನ್ಸಿಲ್‌ಗ್ರೇಡ್‌ ಬೆತ್ತ ಸಾಕು, ವಂವರಂ ಕೆಲಸಗಾರರಿರಂವ ಮನೆಯವರು ' 
ದಿನಾ 3-4 ವಸ್ತುಗಳನ್ನು ಹೆಣಿಯಬಹಂದಂ. - ಗ 

:-. ಈ ಸರಕುಗಳಿಗೆ ಇಂತಿಷ್ಟೇ ಬೆಲೆ ಸಿಗುವುದೆಂದು ಹೇಳಲಾಗಂವುದಿಲ್ಲ; :ಆದರೆ, 
ಪ್ರವಾಸೀಕೇಂದ್ರ, ಯಾತ್ಸಾಸ್ಕಳನಳಲ್ಲಿ "ಯಾವ ಬೆಲೆಯ ಬೋಕಕಬಹೂದಾಗಿಫೆ.:.: 


ಚೆತ್ತದ ವಸ್ತುಗಳು $1 


ಬುಟ್ಟಿಗಳನ್ನು ತಯಾರಿಸಿದನಂತರ ಉಳಿಯುವ ಗೊಬ್ಬು ಕೂಡ ಉಪಯೋಗಿಸ 
ಬಹುದಾದ ಕಚ್ಚಾಸರಕು. ಇವುಗಳಿಂದ ಅನೇಕ ದ್ವಿತೀಯ ದರ್ಜೆಯ ವಸ್ತುಗಳನ್ನು 
ತಯಾರಿಸಬಹುದಾಗಿದೆ. ಒಬ್ಬ ಮನುಷ್ಯನಂ ತಲೆಹೊರೆಯಾಗಿ ಒಯ್ಯಬಹುದಾದಷ್ಟು 
ತೆಂಗಿನಕಾಯಿ, ಮಾವಿನಕಾಯಿ ಮುಂತಾದ ಹಣ್ಣುಹಂಪಲು, ಕಾಯಿಪಲ್ಯಗಳನ್ನು 
ತುಂಬಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯಬರುವಂಥ ದೊಡ್ಡ ಆಕಾರದ 
ಬುಟ್ಟಿಗಳ ಕೈಗಾರಿಕೆಗೆ ಬೆತ್ತಗಳೇ ಯೋಗ್ಯ. ಇಂಥ ಬುಟ್ಟಿಗಳಿಗೆ ಚೂಳಿಗಳೆನ್ನುತ್ತಾರೆ. 
ಇವು ಅನೇಕ ವರ್ಷಗಳತನಕ ಬಾಳುತ್ತವೆ. ಹೆಣಿಗೆಯು ಜೇನುಗೂಡುಗಳೆ ವಿನ್ಮಾಸದ್ದು. 
ಮೀಡಿಯಂ ಗ್ರೇಡಿನ ಬೆತ್ತ ತಕ್ಕ ಕಚ್ಚಾಸರಕು. ಇದನ್ನು ಇಬ್ಭಾಗವಾಗಿ ಸೀಳಿ, 
ಗೊಬ್ಬುಗಳ ಸಮೇತವಾಗಿ ನೇಯುತ್ತಾರೆ. ಇದು ಕಠಿಣವಾದ ಕೆಲಸವಲ್ಲ. ಬೆತ್ತದ 
ಕಸಬಿನವರೇ ಇವುಗಳ ನೇಯ್ಲೆಗೆ ಬೇಕೆಂಬುದಿಲ್ಲ. ಸಾಮಾನ್ಯವಾಗಿ ಇವುಗಳ ಮೇಲಿನ 
ವ್ಯಾಸ 50ಸೆಂಟಿವೀಟರ್‌ (1.8 ಅಡಿ), ಬುಡದಲ್ಲಿ 40 ಸೆಂಟಿಮೀಟರ್‌ (1.4 ಅಡಿ) 
ಹಾಗೂ ಎತ್ತರ 50 ಸೆಂಟಿಮೀಟರ್‌ (1. 8 ಆಡಿ)ವರೆಗೆ ಇರುತ್ತದೆ. 


ಅಲಂಕಾರಿಕ ಬುಟಿ ಕೈಗಳು 


ಅಲಂಕಾರಿಕ ಬುಟ್ಟಿಗಳಂ "ವಿಕರ್‌ವೇರ್‌'ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿವೆ. 
ಇದಕ್ಕೆ ಪೆನ್ಸಿಲ್‌ ಗ್ರೇಡಿನ ಬೆತ್ತಗಳು ಯೋಗ್ಯ. ಆದರೆ ಇನ್ನೂ ಅನೇಕ ವನಸ್ಪತಿಗಳ 
ಕಾಂಡ, ಬೇರು, ಟೊಂಗೆಗಳು ಕೂಡ ಯೋಗ್ಯವಾಗಿ ಕಂಡುಬಂದಿವೆ. ಅವು ಪ್ರಚಾರ 
ದಲ್ಲಿಯೂ ಇವೆ. ಅವುಗಳಿಗೆ ಬೆತ್ತಗಳಷ್ಟು ತಾಳಿಕೆ ಮತ್ತು ಕಸಂವು ಇರುವುದೆಲ್ಲ. 
ಅವುಗಳ ಬೆಲೆ ಕಡಮೆ. ಹೆಚ್ಚು ಪ್ರಮಾಣದಿಂದ ದೊರಕುತ್ತವೆ. ಊರುಗಳಿಗೆ 
ಸಮೀಪವಾಗಿ ಬೆಳೆಸಿಕೊಳ್ಳಬಹುದು. ಅವುಗಳ ಬೆಳವಣಿಗೆ ಮತ್ತು ಹೂಬಿಡುವ 
ರೀತಿಗಳು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತವೆ, ಕಾಲ್‌ವಿಲ್‌ ಎಂಬ ಸಸ್ಯ 
ಶಾಸ್ತ್ರಜ್ಞನು ಇಂಥ 87 ಸಸ್ಯಗಳ ಪಟ್ಟಿಯನ್ನು ಮಾಡಿದ್ದಾನೆ. ಇವುಗಳಿಗೆ ಬೀಳಂ 
ಗಳೆನ್ನಬಹುದು. ಇವುಗಳಲ್ಲಿ ಕೆಲವು ಗಿಡ್ಡವಾಗಿರುತ್ತವೆ; ಕೆಲವು ಕೆಳಮುಖವಾಗಿ 
ಬೆಳೆಯುವ ಟೊಂಗೆಗಳುಳ್ಳವು. ಕೆಲವು ದ್ರಾಕ್ಷಿ ಬಳ್ಳಿಯಂತೆ ಕೆಲವು ಅಂತರ ಬೆಳೆಯು 
ತ್ತವೆ. ಕೆಲವು ಮೇಲ್ಮುಖವಾಗಿ ಬೆಳೆಯುತ್ತವೆ. ಕೆಲವು ತುಂಬ ಹೂವುಗಳನ್ನು 
ಬಿಡುತ್ತವೆ. ಕೆಲವು ಹೂ ಬಿಡುವುದಿಲ್ಲ. ಬಹಂತೇಕ ಇವು ಹಾಸಂಗಳಿಗೆ ಉಪಯೋಗ 
ವಾಗುವುದಿಲ್ಲ. ಹೊಕ್ಕುಗಳಾಗಿ, ಹೆಣಿಗೆಗೆ ಉಪಯೋಗವಾಗುತ್ತವೆ. ಇವು ಬೆತ್ತ 
ದಂತೆ ನೀಟಾಗಿ ಬೆಳೆಯುವುದಿಲ್ಲ; ತಾಳ ವರ್ಗಕ್ಕೆ ಸೇರಿದವಲ್ಲ; ಆದರೂ ಸಾಮಾನ್ಯ 
ಜನತೆ ಇವುಗಳನ್ನು ಕೂಡ ಬೆತ್ತಗಳೆಂದು ಕರೆಯುತ್ತಾರೆ. 


ಇವೆಲ್ಲ ಸಸ್ಯಗಳಲ್ಲಿ ವಿಲೋ ಎಂಬುದಂ ಮುಖ್ಯವಾದ ಸಸ್ಮ. ಆ ಜಾತಿಯಲ್ಲಿ 
ವೀಪಿಂಗ್‌ ವಿಲೋ ಎಂಬುದು ಕೆಳಮುಖವಾಗಿ ಬೆಳೆಯುತ್ತದೆ. ಇದಂ ಹಿಮಾಚಲ, 


61 


82 ಬಿದಿರು ಮತ್ತು ಬೆತ್ತ 


ಕಾಶ್ಮೀರ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಕಾಶ್ಮೀರದಲ್ಲಿ ತಯಾರಿಸಲಾಗುತ್ತಿರುವ 
ಎಕರ್‌ ಕಲಾತ್ಮಕ ಬುಟ್ಟಿಗಳಿಗೆ ಇದಂ ಕಚ್ಚಾ ಸರಕು. ಇವು ಸಮಶೀತೋಷ್ಣ ಪ್ರದೇಶದ 
ಅಡವಿಗಳಲ್ಲಿ ತಾವಾಗಿ ಹುಟ್ಟಿ ಬೆಳೆಯುತ್ತವೆ. ಇವುಗಳನ್ನು ನೆಟ್ಟು, ನೀರುಣಿಸಿ, 
ಬೆಳೆಸುವ ಪರಿಪಾಠವೂ ಉಂಟು. ಇವುಗಳ ಬುಟ್ಟಿಗಳನ್ನು ತಯಾರಿಸುವ ಕೈಗಾರಿಕೆಯು 
ಅನಾದಿಕಾಲದಿಂದಲೂ ನಡೆದುಬಂದಿರಂತ್ತದೆ. 


ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಅಡವಿಗಳಲ್ಲಿ ಈ ಸಸ್ಯಗಳಲ್ಲಿ ಕೆಲವು 
ಬೆಳೆಯುತ್ತವೆ. ಇವುಗಳಿಗೆ ಬೀಳುಗಳೆನ್ನುತ್ತಾರೆ, ಇವುಗಳಿಂದಲೂ ಅಡವಿ ನಿವಾಸಿಗಳು 
ಚಂದವಾದವುಗಳಲ್ಲದಿದ್ದರೂ ಕೆಲಸಕ್ಕೆ ಬರುವಂಥ ಬುಟ್ಟಿಗಳನ್ನು ತಯಾರಿಸಿಕೊಳ್ಳು 
ತ್ತಾರೆ. 


ಕಾಂಡ ಅಥವಾ ಟೊಂಗೆಗಳು ಒಂದೇ ಗಾತ್ರದವಿರುವುದಿಲ್ಲ. ಎಲ್ಲವೂ ನೀಟಾ 
ಗಿರುವುದಿಲ್ಲ. ಕೆಲವುಗಳಲ್ಲಿ ಮುರಿಗೆಗಳಿರುತ್ತವೆ. ಬಿದಿರಿನ ಬುಟ್ಟಿಗಳ ಹೆಣಿಗೆಯಲ್ಲಿ 
ಒಂದು ನಿಯಮಬದ್ಭತೆ ಇರುತ್ತದೆ. ಬೀಳಿನ- ವಿಕರ್‌ ಬುಟ್ಟಿಗಳಲ್ಲಿ ಅದಿರುವುದು 
ಸಾಧ್ಯವೇ ಇಲ್ಲ. ಕೈಗೆ ಸಿಕ್ಕ ಕಚ್ಚಾ ಸರಕುಗಳನ್ನು ಹೊಂದಿಸಿ ಚಂದ ಕಾಣುವಂತೆ 
ಹೆಣಿಯುವುದು ಕಲಾತ್ಮಕ ಕೆಲಸ. ಒಂದೇ ಬುಟ್ಟಿ ಕೈಯಲ್ಲಿ ಅವುಗಳಲ್ಲಿಯ ಎರಡು 
ಮೂರಂ ವಿನ್ಯಾಸಗಳನ್ನು ಜೊತೆಗೂಡಿಸುವುದೂ ಉಂಟು. ಇವುಗಳಿಗೆ ಬಣ್ಣ 
ಹಾಕುವುದೂ ಉಂಟು. ಕಚ್ಚಾ ಸರಕುಗಳ ವಿಚಾರದಿಂದ ತಕ್ಕವೆನಿಸಿದಾಗ, ಅದಕ್ಕೆ 
ಕಪ್ಪಿ, ಹಳದಿ ಬಣ್ಣಗಳನ್ನು ಕೊಡುತ್ತಾರೆ. ಎಲ್ಲವೂ ಅಡವಿಗಳಲ್ಲಿ ತಾವಾಗಿ ಬೆಳೆಯುವ 
ವನಸ್ಪತಿಗಳಿಂದಲೇ ತಯಾರಿಸಿದ ಬಣ್ಣಗಳು. ಕೃತ್ರಿಮವಾಗಿ ತಯಾರಿಸಿದ ಬಣ್ಣಗಳಂ 
ಪ್ರಚಾರದಲ್ಲಿ ಇಲ್ಲವೇ ಇಲ್ಲ. 2-3 ಬಣ್ಣಗಳ ಬೀಳುಗಳಿಂದ ತೆಯಾರಿಸಿದ ಬುಟ್ಟಿ 
ಹಾಗೂ ಪೆಟ್ಟಿಗೆಗಳು ಬಹು ಚಂದಕಾಣುತ್ತವೆ. 


ಎಲೋ ಬೀಳಂಗಳಿಂದ ಭಾರವಾದ ದೊಡ್ಡ ಸರಕುಗಳನ್ನು ಸ್ಥ ಭಾಂತೆರಿಸುವ 
ಬುಟ್ಟಿಗಳನ್ನು ತಯಾರಿಸಂವುದಿಲ್ಲ. ಅದಕ್ಕೆ ಬೇಕಾದ ಶಕ್ತಿಯು ಅವುಗಳಿಗೆ ಇರುವು 
ದಿಲ್ಲ. ಅವುಗಳಿಂದ ಹೂವುಗಳಂ, ಫಳಾರದ ಜೀನಸುಗಳಂ, ಒಗೆಯಲಿಕ್ಕೆ. ಕೊಡುವ 
ವಸ್ತ್ರಗಳು, ಕಸೂತಿ ಹೆಣಿಗೆಯ ಸಾಮಗ್ರಿಗಳು, ಚಿಲ್ಲರೆ ಖರೀದಿಸಿದ ವಸ್ತುಗಳು 
ಇತ್ಕಾದಿಗಳನ್ನಿಡುವ ಬುಟ್ಟಿಗಳನ್ನು ಮಾತ್ರ ತಯಾರಿಸುತ್ತಾರೆ. 


ಅಚ್ಚು 
ಆಟ್ಚಳಿಕೆ 
ಅರಗುಲೇಪನ 
ಇಮಾರುತು ಕೆಟ್ಟಿಗೆ 
ಒಳಕುಸುರು 
ಕವಚ 
ಗಂಟು 
ಗೆರಸಿ (ಮೊರ) 
ತೊಟ್ಟಿಲು 
ದಂಡಿಗೆ 
ದೀಪಸ್ತಂಭ 
(ದೀಪಗಳ ನಿಲುವು) 
ದೀಪಾವರಣ 
(ದೀಪ ಮುಸುಕು) 
ಪಕಾಸಿ(ದೂಲ) 


ಪಡಿಕಟ್ಟು 


ಪಾರಿಭಾಷಿಕ 


Mould 
Scaffold 
Lackering 
Timber 

Inlay 

Shell 

Knot 
Winnowing fan 
Sleigh 

Beam 


Lamp stand 
Lamp shade 


Rafter 
Pattern 


ಕಬ್ಕಿಕೋಶ 


ಪದರು ಹಲಗೆ 
ಪರಾತ 
ಫಳಾರದ ಬುಟ್ಟಿ 
ಬಣ್ಣ ಹನಿಸುವಿಕೆ 
ಬಲೆ 

ಬಿಳಿಗಾರ ಪುಡಿ 


ಮುಂಡಕದ ಎಲೆ 

ರಾಳ 

ರೀಪು 

ಲಾಳಿ 

ಶುಭ್ರಗೊಳಿಸುವಿಕೆ 
(ಬೆಳ್ಳ ೈಗಾಗಿಸುವಿಕೆ) 

ಹರಿವಾಣ 

ಹಾಸು 

ಹೊಕ್ಕು 


ಳ 


Plyboard 

Tray 

Lunch box 

Spray painting 

Trap 

Bleaching 
powder 

Screw pine 

Resin p 

Baton 

Shuttle 


Bleaching 
Tray 
Warp 
Weft 


ಆಧಾರ ಗ್ರಂಥಗಳು 


ANoNYMous, Annual Report about the working of the Forest Department, 
Karnataka 1977-78. Bangalore: Department of Forests, Karnataka 
Government, Govt. Central Press, 1978. 

Anonymous, Encyclopedia Americana, Vol. 111, New York: Americap 
Corporation, 1946. 

Anonymous, Encyclopedia Britannica, Vol. 11]. London, New York and 
Chicago: University of Chicago, 1947. 

AnoNvmous, Encyclopedia of Worid Art. New York: Mcgraw Hill Book 
Co., 1963. 

71೦೫೫1೧115, Report of Agriculture, Bombay: Cottage Industries and Smal} 
Scale Industries, Government of Bombay, 1953. 

AnoNyMous, Wealth of India, Vols. 1 ಹಿ 11. New Delhi: Council of Scientific 
and Industrial Research, 1948. 

341221, 1, H., Standard Encyclopedia of Horticulture, Vol. 1. New York: 
Mcmillan and Co., 1950. 

CHaMaANLaL, Cottage Industries and Agriculture in Japan. Bombay: New 
Book Company, 1949. 

Dxsnmvxn, B. K., Pulp and Paper Industry. Dandeli: West Coast Paper 
Mills Ltd., 1975. ; 

MarHuR, G.C., et.al, Bomboo for House Construction. New Delhi: National 
Buildings Organisation, 1961. 

7೫೬7೬೬, S. D., Indian Forest Resources. New Delhi: Birla Institute of 
Scientific Reserach, 1975. 

702೫8111, I. M., Bamboos In India. Dehradun: Forest Research Institute, 
1972. 

ಉಪ್ಪಿನ, ಎಸ್‌. ಎಫ್‌... ಸಸ್ಯ ಸಂಪದ. ಧಾರವಾಡ: ಕರ್ನಾಟಕ ವಿಶ್ವವಿದ್ಯಾನಿಲಯ, 1975. 


ವಿವಿಧ ಲೇಖಕರು, ವೇಣುಶಿಲ್ಬ, ಪಾಟ್ನ: ಉಪೇಂದ್ರ ಮಹಾರಥಿ, ಬಿಹಾರ್‌ ರಾಷ್ಟ್ರ ಭಾಷಾ 
ಪರಿಷತ್‌, 1961. 


೬೦ ೦೦ ANU ಹಾ WN 


pa pe )ನಾಯ 
bh ಓಟಿ RV Em ಲು 


15. 
16. 
17, 
18, 
19. 
20. 
21, 


22. 
23. 
24. 
25. 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
. ಪೀಡೆ ನಿರ್ವಹಣೆ (ದ್ವಿತೀಯ ಮಂದ್ರಣ) 

ಎ ಕೀಟ ವಿಂಗಡಣೆ 

ಎ ಕೀಟ ಹತೋಟಿ (ದ್ವಿತೀಯ ಮುದ್ರಣ) 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-1 

. ತರಕಾರಿ ಬೇಸಾಯ | 

- ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 


ಮಣ್ಣು ವಂತ್ತು ನೀರು ಸಂರಕ್ಷಣಾ ಕೈಪಿಡಿ 


- ರೈತರ ನೆಚ್ಚುಮೆಚ್ಚಿನ ಮರಗಳು 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-2 
ಎ. ಬೀಜಗಣಿತ ಪರಿಚಯ 

. ಮಣ್ಣು ಮತ್ತಾ ನೀರು ನಿರ್ವಹಣೆ 
K ಮಣ್ಣು 

- ಕೃಷಿ ಸಹಕಾರ 


( 


ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 
ಗೋಸಂಪತ್ತಾ 
ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧ ತಿಗಳಂ 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 
ಪಶುವೈದ್ಯಕೀಯ ವಿಜ್ಞಾನ (ದ್ವಿತೀಯ ಮುದ್ರಣ) 
ಹೊಲದ ಬೆಳೆಗಳಿಗೆ ಬೀಳಂವ ಕೆಲವು ಕೀಟಗಳಂ 
ಟ್ರ್ಯಾಕ್ಟರುಗಳು ಹಾಗೂ ಅವುಗಳನ್ನು 

ಸುಸ್ಥಿ ತಿಯಲ್ಲಿಡುವ ಕ್ರಮಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪನ್ನತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಕವರ್ಗೀಕರಣಶಾಸ್ತ್ರ 





* ಪ್ರತಿಗಳು ತೀರಿವೆ, 


ಸಾದಾ 
2-50 
7-00 
15.00* 
12-50 
6-25 
12-50* 
5-00 
15-00 
15-00 
11-25 
15-00 
15-00 ' 
11-25 
6-25 
15-00 
6-25 
7-50 
17.50 
6.00 
8-25* 


7-50* 
10-00 
11-25* 
15-00 
15-00 


ಕ್ಕಾಲಿಕೊ 


6.25* 
19-00* 
19-00* 
15-00 
20-00 
19-00* 
15-00* 
10-00* 
19-00* 
10-00* 
11-25 
21-25 
16-00 
12-00* 


12-50* 
15-00 
16-25* 
19-00 
20-00 


86 


26. 
27. 
28. 


29. 


30. 
31. 


32. 
33. 
34, 
35. 
36. 


37. 


38. 


39, 
40. 
41. 
42, 


43. 


44, 
45. 


ಪೌಷ್ಟಿಕ ಆಹಾರ (ದ್ವಿತೀಯ ಮುದ್ರಣ) * 
ಕಡಲ ಮಿನುಗಾರಿಕೆ 
ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
| ಅವುಗಳ ಹತೋಟಿ 
ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳಂ ಹಾಗೂ 
ಅವುಗಳ ಹತೋಟಿ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ ಸಮಾಕ್ಷಣೆ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳಂ ಹಾಗೂ 


ಅವುಗಳ ಹತೋಟಿ ` 


ಕ್ಯಾನಿಂಗ್‌ ಆಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಅಲಂಕಾರ ಸಸ್ಯಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು 
ಜೀವರಸಾಯನಶಾಸ್ತ್ರ 
ಎಲುಬುಶಾಸ್ತ್ರ 
ಕಡಲೆಕಾಯಿ 
ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-1 
ತೆಂಗಂ, ಅಡಿಕೆ, ಇತರ ಗರಿಮರಗಳಿಗೆ ಬೀಳಂವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ : 
ಕಲ್ಲುನಾರು (ಭೂತಾಳೆ) ಗಿಡಗಳು 


ಬಿದಿರು ಮತ್ತು ಚಿತ್ತ 
ಸಾದಾ ಕ್ಯಾಲಿಕೊ 
6-00 16-00 
5-00 10-00 
10.75 


4_50* 
6-00 


7-50 
9.50 
9-50 


14-00 
13-25 


21-50 


16-25* 


16-25 21-25 


10-75 


20-00 25-00 
11-25 16-25 
10-00* 15-00 
25-00 30-00 


9-00* 
12-00 


22-50 27-50 
5.00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


46, 


47, 


48, 


49. 


50, 


51, 
52, 
53. 
54, 
55. 
56. 
57. 
58. 
59. 
60. 
61. 
62. 
63. 
64, 
65. 
66. 
67. 
68. 
69. 


87 


ಸಾದಾ ಕ್ಯಾಲಿಕೊ 


ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ. 7-50 
ಹತ್ತಿ (ನೂಲು) ಹಾಗೂ ನಾರಿನ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 10-00 
ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪುನೇರಿಳೆ 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 5-00* 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 3-75 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 4-50 


ಸಸ್ಮಸಾಮ್ರಾಜ್ಕ 25-00 
ಮಾನುಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈತಸಂಘಗಳ ಸಂಘಟನೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕುರೋಗಗಳು 7-50 
ದೊಡ್ಡರೋಗ 5-00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17-50 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3.25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20.00 


ಕೃಷಿ ಆನಿಲಯಂತ್ರ ಹಾಗೂ ಟ್ರ್ಯಾಕ್ಟರುಗಳು 

ಸಹಕಾರಿ ಬೇಸಾಯ 18-00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 


ಸಂಸ್ಕೃತಿಯ ರೂಪಿಕೆಗಳು 17-00 


30-00 
15-00 
13-25 
25.00 
19-00 
17-50 
25.00 
12-00 


24-00 
22-50 


25.00 
60-00 
23.00 
25-00 
19-00 
25-00 


88 


70. 
71. 
72. 
73. 
74. 
75. 
76. 
71. 
78. 


79. 


80. 


81. 
82. 
83. 
84. 
85. 
86. 
87. 


88. 


89. 
90. 


91, 


ರೇಖಾತ್ಮಕ ಬೀಜಗಣಿತ 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ 
ನೀರಾವರಿ ತತ್ವ ಹಾಗೂ ಪದ್ಧತಿಗಳು 
ಮಣ್ಣುಶಿಲೀಂಧ್ರ ಕೈಪಿಡಿ 
ಪ್ರಾಣಿಗಳ ವರ್ತನೆ 
ಬೆಳೆಕೀಟಗಳು ಮತ್ತು ಅವುಗಳ ಹತೋಟಿ 
ಸಸ್ಯತಳಿ ಅಭಿವೃದ್ಧಿ ವಿಧಾನಗಳು 
ಪ್ರಾಣಿಗಳ ಶರೀರಕ್ರಿಯಾಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 
ಗಳಿಸಿರುವ ಸೂಕ್ಷ್ಮಜೀವಿಗಳು 
(ಆಹಾರ ಸೂಕ್ಷ್ಮಜೀವಿ ಎಜ್ಞಾನ, ಭಾಗ-1) 
ಕೆಲವು ಸಸ್ಯಗಳ ವೈಜ್ಞಾನಿಕ, ಕುಟುಂಬ, ಇಂಗ್ಲಿಷ್‌ 
ಹಾಗೂ ಕನ್ನಡ ಹೆಸರುಗಳು 


ಮಾನು ಮತ್ತು ಇತರ ಸಾಗರೋತ್ಪನ್ನ ಆಹಾರಗಳ 
ಶೀತ ಜೋಪಾಸನೆ 


ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ 
ಕುರಿಸಾಕಣೆ 

ಜೋಳ 

ಹಂದಿಯ ಭ್ರೂಣಶಾಸ್ತ್ರ 

ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಅವುಗಳ 
ಹತೋಟಿ 


ಜಾನುವಾರು ಮಂತ್ರ ಮನಂಷ್ಯರಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ತೆಂಗಿನ ಬೇಸಾಯ 
ಆಹಾರ ಸಂರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳ: 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-2) 
ಸೂಕ್ಷ್ಮಜೀವಿ ಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
(ಸೂಕ್ಷ್ಮ ಜೀವಿ ಜಗತ್ತು, ಭಾಗ-1) 


* ಪ್ರತಿಗಳು ತೀರಿವೆ. 


'ಬಿದಿರು ಮತ್ತು ಬಿತ್ತ 


ಸಾದಾ 


30-00 
20-00 
45-00 
45-00 


17-00 


17-00 


8.50 


15-00 


20-00 
20-00 

8-00 
10-00 
35-00 
25-00 

8-00 


ಕ್ಯಾಲಿಕೊ 


35-00 
24.00 
50-00 
50-00 
22-00 


125-00* 


60.00 
22-00 


20-00 


25-00 
25-00 
13-00 
15-00 
40-00 
3000 


10-00 ' 


10-00 
9.00 


11-00 


17-00 


14.00 


ಕನ್ನಡ ಆಧ್ಯಯಸ ವಿಭಾಗದ ಪ್ರಕಟಣೆಗಳು 


92. 
93. 
94. 


95. 
96. 
97. 
98. 


99. 
100. 


101. 
102. 
103. 
104, 
105. 
106. 
107. 


108. 
109. 
110. 
111. 
112. 


ಕೃಷಿ ಸಸ್ಕಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 
ಹಸುರು ಸಸ್ಕದ ಜೀವನ 

ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 


49 


ಸಾದಾ ಕ್ಕಾಲಿಕೊ 


2-00 
12-00 


ಸಂಬಂಧ (ಸೂಕ್ಷ ಜೀವಿ ಜಗತ್ತು, ಭಾಗ-2) 18-00 


ಎವಿಧ ಆಹಾರಗಳು ಕಲುಷಿತವಾಗಂವಿಕೆ, ಕೆಡಂವಿಕೆ ವಂತ್ತು 


ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-3) 15-00 


ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ಯಗಳು ಮತ್ತೂ 


ಆಹಾರಗಳು (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-4) 7-00 


ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳಂ 


(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-5) 5-00 


ಆಹಾರ ನೈರ್ಮಲ್ಯ ಹತೋಟಿ ಮತ್ತು ಪರೀಕ್ಷೆ 


(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-6) 7-00 


ಕೃಷಿ ಕರ್ನಾಟಕ 
ದಾಸ್ತಾನಂ, ಮನೆ, ಜಾನಂವಾರಂ ಹಾಗೂ 
ಮನಂಷ್ಯರಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಮತ್ಸ ಶಾಸ್ತ್ರ 
ಹಣ್ಣು ಮತ್ತು ತರಕಾರಿ ಸ:ರಕ್ಷಣೆ 
ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ 
ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 
ಬತ್ತದ ಬೇಸಾಯ 
ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳಂ 
ಹಾಗೂ ಅವುಗಳ ಹತೋಟಿ 
ವ್ಯವಸಾಯ.ಮುನ್ನಡೆ 
ಕೀಟಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 
ಸಚಿತ್ರ ಬತ್ತದ ಬೆಳೆ 
ಕೋಳಿಸಾಕಣೆ ಕೈಪಿಡಿ 


ಮಣ್ಣು ಸೂಕ್ಷ್ಮಜೀವಿರಾಸ್ತ್ರ 


12-50 


35-00 


25-00 
15-00 


12-00 
18-00 
3.50 
12-50 
7-50 
10.00. 


17-00 


17-50 


35-00 
50-00 
40.00 
6000 
62-50 
35-00 
25-00 


17-00 
28-00 


22-50 
17-50 
20.00 


90 ` ಬಿದಿರು ಮತ್ತು ಬೆತ್ತ 


ಸಾದಾ ಕ್ಯಾಲಿಕೊ 


113. ಭೂಸಾರ ಸಂರಕ್ಷಣೆ 11 7-50 17-50 
114. ಬಿಳಿಕಸ 9.00 19-00 
115. ವೈರಸ್‌ಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗ-3) 750 
116. ಲವಂಗ 3-50 


118. ಸೂಕ್ಷ್ಮಜೀವಿಗಳ ಉತ್ಪರಿವರ್ತನೆ ಹಾಗೂ 
ಅನುವಂಶೀಯ ಗುಣಗಳ ಪುನರ್‌ ಸಂಯೋಜನೆ 
(ಸೊಕ್ಷ್ನಜೀವಿ ಜಗತ್ತು, ಭಾಗ-4) 15-00 
119. ಬ್ಯಾಕ್ಟೀರಿಯಗಳ ವರ್ಗೀಕರಣ ಮತ್ತು ವಿವರಣೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-5) 25-00 
120. ಎಣ್ಣೆಕೊಡುವ ಕೆಲವು ಹೊಸ ಸಸ್ಮಗಳು 12-00 22-00 
121. ಸೂಕ್ಷ್ಮಜೀವಿಗಳ ಪರಿಸರಶಾಸ್ತ್ರ ಮತ್ತು ಸೋಂಕು 
ರಕ್ಷಣಾ ಶಾಸ್ತ್ರ (ಸೂಕ್ಷ್ಮಜೀವಿ ಜಗತ್ತು, ಭಾಗ-6) 20-00 


122. ಕೃಷಿ ಯಂತ್ರಗಳು ಮತ್ತು ಉಪಕರಣಗಳು 80.00 
123. ಸಸ್ಮಪೋಷಕಗಳು ಮತ್ತು ಅವುಗಳ ಪಾತ್ರ 10.00 20-00 
124. ಮೆಣಸಂ-ಕಪ್ಪು ಹೊನ್ನು 9.00 19-00 


125. ಮಾನವ ಕಲ್ಮಾಣಕ್ಕೆ ಸೂಕ್ಷ್ಮಜೀವಿಗಳ ಬಳಕೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-7) 5-00 


126. ಕೃಷಿ ಆರ್ಥಿಕ ವಿಶ್ಲೇಷಣೆ ಪ್ರವೇಶಿಕೆ 25-00 35-00 
127. ರೇಷ್ಮೆ ವ್ಯವಸಾಯ | 20-00 30-00 
128. ಕೃಷಿ ಪ್ರಸರಣೆ 25-00 35-00 
129. ಹಣ್ಣಿನ ಬೆಳೆಗಳ ಕೀಟ ನಿಯಂತ್ರಣ 12-00 22-00 
130. ತ್ರಿಕೋನಮಿತಿ 15-00. 25-00 


131, ಬಿದಿರು ಮುತ್ತು ಬೆತ್ತ 10-00. 20-00 


